WPP - 47 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಬೆಂಗಳೂರು, ಗುರುವಾರ, ಮಾರ್ಚ್ ೨೨, ೨೦೧೨ (ಚೈತ್ರ ೨, ಶಕ ವರ್ಷ ೧೯೩೩ ) 


ಸಂಪುಟ ೧೪೭ | 


| ಸಂಚಿಕೆ ೧೨ 


ಭಾಗ - ೨ 
ನೇಮಕಗಳು, ಸ್ಥಳ ನೇಮಕಗಳು, ವರ್ಗಾವಣೆಗಳು, ರಜೆ ಮತ್ತು ಅಧಿಕಾರಿಗಳು, 

ಕರ್ನಾಟಕ ಉಚ್ಚ ನ್ಯಾಯಾಲಯದ ಅಧಿಸೂಚನೆಗಳು 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 


ಅಧಿಸೂಚನೆ 


ಸಂಖ್ಯೆ: ಸಿಆಸುಇ 219 ಅಸೇವ 2011, ಬೆಂಗಳೂರು, ದಿನಾಂಕ : 13ನೇ ಫೆಬ್ರವರಿ, 2012 . 
ಅಧಿಸೂಚನೆ ಸಂಖ್ಯೆ: DPAR 1 SKG 2017 ದಿನಾಂಕ: 3 - 3 - 2011 ರಲ್ಲಿ ಪ್ರಕಟಿಸಿರುವ ಕೆ.ಎ .ಎಸ್. ಸಮೂಹ- ಎ (ಆಯ್ಕೆ ಶ್ರೇಣಿ) 
ವೃಂದದ ಅಂತಿಮ ಜೇಷ್ಠತಾ ಪಟ್ಟಿಯ ಆಧಾರದ ಮೇಲೆ ಈ ಕೆಳಕಂಡ ಕೆ.ಎ.ಎಸ್. ಸಮೂಹ- ಎ (ಆಯ್ಕೆ ಶ್ರೇಣಿ) ಅಧಿಕಾರಿಗಳಿಗೆ, ತಕ್ಷಣದಿಂದ ಜಾರಿಗೆ 
ಬರುವಂತೆ ರೂ .26250 -36500 ರ ವೇತನ ಶ್ರೇಣಿಯ ಕೆ.ಎ.ಎಸ್. (ಸೂಪರ್ ಟೈಂ ಸ್ಕೇಲ್) ವೃಂದಕ್ಕೆ ಸ್ಥಾನಪನ್ನರಾಗಲು ಬಡ್ತಿ ನೀಡಿ, ಮುಂದಿನ 
ಆದೇಶದವರೆಗೆ ಅವರುಗಳ ಹೆಸರಿನ ಮುಂದೆ ಸೂಚಿಸಿರುವ ಹುದ್ದೆಗಳಿಗೆ ಸ್ಥಳನಿಯುಕ್ತಿಗೊಳಿಸಿ ನೇಮಿಸಿದೆ. 


ಅಧಿಕಾರಿಯ ಹೆಸರು ಮತ್ತು ಪ್ರಸ್ತುತ ಹುದ್ದೆ 

ಬಡ್ತಿ ಮೇಲೆನೇಮಿಸಿದ ಹುದ್ದೆ 
ಶ್ರೀ /ಶ್ರೀಮತಿ 
ವಿರೂಪಾಕ್ಷಿ ಮೈಸೂರು, 

ಯೋಜನಾ ನಿರ್ದೇಶಕರು, 
ಯೋಜನಾ ನಿರ್ದೇಶಕರು, 

ಗ್ರೇಟರ್ ಬೆಂಗಳೂರು ನೀರು ಸರಬರಾಜು ಮತ್ತು 
ಗ್ರೇಟರ್ ಬೆಂಗಳೂರು ನೀರು ಸರಬರಾಜು ಮತ್ತು 

ಒಳಚರಂಡಿ ಮಂಡಳಿ , ಬೆಂಗಳೂರು. 
ಒಳಚರಂಡಿ ಮಂಡಳಿ , ಬೆಂಗಳೂರು. 

ಹುದ್ದೆಯಲ್ಲಿಯೇ ಮುಂದುವರಿಸಿದೆ. 
ಬಿ . ಎಂ . ವಿಜಯಶಂಕರ್, 

ಕಾರ್ಯಕಾರಿ ನಿರ್ದೇಶಕರು , 
ಕಾರ್ಯಕಾರಿ ನಿರ್ದೇಶಕರು, 

KBITS, ಬೆಂಗಳೂರು, ಹುದ್ದೆಯಲ್ಲಿಯೇ 
KBITS, ಬೆಂಗಳೂರು. 

ಮುಂದುವರಿಸಿದೆ. 
ಕೆ.ಎಸ್.ರಾಯ್ಕರ್, 

ಆಯುಕ್ತರು , ಮೈಸೂರು ಸಿಟಿ ಕಾರ್ಪೊರೇಷನ್ , 
ಆಯುಕ್ತರು, ಮೈಸೂರು ಸಿಟಿ ಕಾರ್ಪೊರೇಷನ್, ಮೈಸೂರು. . ಹುದ್ದೆಯಲ್ಲಿಯೇ ಮುಂದುವರಿಸಿದೆ . 
ಮೈಸೂರು. 
ಅರೀಫುಲ್ಲಾ ಷರೀಫ್, 

ಟಾಸ್ಕ್ ಮ್ಯಾನೇಜರ್, ( NKUSIP ) 
ಟಾಸ್ಕ್ ಮ್ಯಾನೇಜರ್ , ( NKUSIP ) 

ಕೆ. ಯು . ಐ . ಡಿ.ಎಫ್.ಸಿ., ಬೆಂಗಳೂರು. ಹುದ್ದೆಯಲ್ಲಿಯೇ 
ಕೆ. ಯು . ಐ . ಡಿ.ಎಫ್. ಸಿ., ಬೆಂಗಳೂರು. 

ಮುಂದುವರಿಸಿದೆ. 
ಎಸ್. ತಹಸೀನ್ ಅಹಮದ್, 

ಜಂಟಿ ನಿರ್ದೇಶಕರು (ಆಡಳಿತ), ಹುದ್ದೆಯನ್ನು 
ಜಂಟಿ ನಿರ್ದೇಶಕರು ( ಆಡಳಿತ), ತೋಟಗಾರಿಕೆ ಅಪರ ನಿರ್ದೇಶಕರು ( ಆಡಳಿತ), ಹುದ್ದೆಗೆ 
ಇಲಾಖೆ, ಬೆಂಗಳೂರು. 

ಉನ್ನತೀಕರಿಸಿ ತೋಟಗಾರಿಕೆ ಇಲಾಖೆ, 

ಬೆಂಗಳೂರು ಹುದ್ದೆಯಲ್ಲಿಯೇ ಮುಂದುವರಿಸಿದೆ. 
( ೨೭೩ ) 


೨೭೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೨೨, ೨೦೧೨ 


ಭಾಗ - ೨ 


ಕ್ರ. ಸ. 


ಅಧಿಕಾರಿಯ ಹೆಸರು ಮತ್ತು ಪ್ರಸ್ತುತ ಹುದ್ದೆ 

ಬಡ್ತಿ ಮೇಲೆ ನೇಮಿಸಿದ ಹುದ್ದೆ 
ಶ್ರೀ /ಶ್ರೀಮತಿ 
| ಕೆ. ಸಿ.ಶಿವಶಂಕರ್, 

ಜಂಟಿ ಆಯುಕ್ತರು (ಪೂರ್ವ), ಹುದ್ದೆಯನ್ನು ಅಪರ 
ಜಂಟಿ ಆಯುಕ್ತರು ( ಪೂರ್ವ), ಬೃಹತ್ ಆಯುಕ್ತರು (ಪೂರ್ವ), ಹುದ್ದೆಗೆ ಉನ್ನತೀಕರಿಸಿ 
ಬೆಂಗಳೂರು ಮಹಾನಗರ ಪಾಲಿಕೆ, ಬೆಂಗಳೂರು. | ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ , 

ಬೆಂಗಳೂರು. ಹುದ್ದೆಯಲ್ಲಿಯೇ ಮುಂದುವರಿಸಿದೆ. 
ಜಾನ್ ರಿಚರ್ಡ್ ಲೋಬೋ , 

ಸದಸ್ಯ ಕಾರ್ಯದರ್ಶಿ , ಪಿಳಿಕುಳ ಪ್ರಾದೇಶಿಕ ವಿಜ್ಞಾನ 
ಸದಸ್ಯ ಕಾರ್ಯದರ್ಶಿ , ಪಿಳಿಕುಳ ಪ್ರಾದೇಶಿಕ ಕೇಂದ್ರ ಸಂಸ್ಥೆ , 
ವಿಜ್ಞಾನ ಕೇಂದ್ರ ಸಂಸ್ಥೆ, ಮಂಗಳೂರು. 

ಮಂಗಳೂರು. ಹುದ್ದೆಯಲ್ಲಿಯೇ ಮುಂದುವರಿಸಿದೆ. 
ಜಿ. ಎ.ಅಡಗಟ್ಟಿ, 

ಸರ್ಕಾರದ ಜಂಟಿ ಕಾರ್ಯದರ್ಶಿ , ಹುದ್ದೆಯನ್ನು 
ಸರ್ಕಾರದ ಜಂಟಿ ಕಾರ್ಯದರ್ಶಿ, ವಾಣಿಜ್ಯ | ಸರ್ಕಾರದ ಅಪರ ಕಾರ್ಯದರ್ಶಿ, ಹುದ್ದೆಗೆ 
ಮತ್ತು ಕೈಗಾರಿಕೆ ಇಲಾಖೆ, ಬೆಂಗಳೂರು. ಉನ್ನತೀಕರಿಸಿ ವಾಣಿಜ್ಯ ಮತ್ತು ಕೈಗಾರಿಕೆ 

ಇಲಾಖೆಯಲ್ಲಿಯೇ ಮುಂದುವರಿಸಿದೆ. 
ಎಸ್.ಎನ್. ಗೌರಿಶಂಕರ್, 

ಜಂಟಿ ಆಯುಕ್ತರು ( ಆಡಳಿತ), ಹುದ್ದೆಯನ್ನು 
ಜಂಟಿ ಆಯುಕ್ತರು ( ಆಡಳಿತ), ಅಬಕಾರಿ ಸರ್ಕಾರದ ಅಪರ ಆಯುಕ್ತರು ( ಆಡಳಿತ), ಹುದ್ದೆಗೆ 
ಇಲಾಖೆ, ಬೆಂಗಳೂರು. 

ಉನ್ನತೀಕರಿಸಿ ಅಬಕಾರಿ ಇಲಾಖೆಯಲ್ಲಿಯೇ 

ಮುಂದುವರಿಸಿದೆ. 
ಸೈಯದ್ ಅಬ್ದುಲ್ ರಬ್, 

ಮುಖ್ಯ ಕಾರ್ಯ ನಿರ್ವಹಣಾಧಿಕಾರಿ , ಜಿಲ್ಲಾ 
ಮುಖ್ಯ ಕಾರ್ಯ ನಿರ್ವಹಣಾಧಿಕಾರಿ, ಜಿಲ್ಲಾ 

ಪಂಚಾಯತ್, ಯಾದಗಿರಿ. ಹುದ್ದೆಯಲ್ಲಿಯೇ 
ಪಂಚಾಯತ್ , ಯಾದಗಿರಿ. 

ಮುಂದುವರಿಸಿದೆ. 
ಎನ್ . ಜಯದೇವ, 

ಕಾರ್ಯದರ್ಶಿ , ಕರ್ನಾಟಕ ಮಾಹಿತಿ ಆಯೋಗ, 
ಕಾರ್ಯದರ್ಶಿ , ಕರ್ನಾಟಕ ಮಾಹಿತಿ ಆಯೋಗ, ಬೆಂಗಳೂರು, ಹುದ್ದೆಯಲ್ಲಿಯೇ ಮುಂದುವರಿಸಿದೆ. 
ಬೆಂಗಳೂರು. 
ಹೆಚ್ . ಎಂ . ಮುಜೀಬ್ ಅಹಮದ್, 

ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ , ದೇವಿಕಾರಾಣಿ 
ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ , 

ರೋರಿಚ್ ಎಸ್ಟೇಟ್, ಬೆಂಗಳೂರು, ಹುದ್ದೆಯಲ್ಲಿಯೇ 
ದೇವಿಕಾರಾಣಿ ರೋರಿಚ್ ಎಸ್ಟೇಟ್, ಬೆಂಗಳೂರು. ಮುಂದುವರಿಸಿದೆ. 
ಎ .ಎನ್. ಪಾಟೀಲ್, 

ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ, ಜಿಲ್ಲಾ 
ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ , ಜಿಲ್ಲಾ ಪಂಚಾಯತ್, ಬಿಜಾಪುರ, ಹುದ್ದೆಯಲ್ಲಿಯೇ 
ಪಂಚಾಯತ್, ಬಿಜಾಪುರ. 

ಮುಂದುವರಿಸಿದೆ. 
ಶಂಕರ್ ಆರ್ ಪಾಟೀಲ್, 

ಜಂಟಿ ಆಯುಕ್ತರು ( ಪಶ್ಚಿಮ ) ಹುದ್ದೆಯನ್ನು ಅಪರ 
ಜಂಟಿ ಆಯುಕ್ತರು ( ಪಶ್ಚಿಮ ), 

ಆಯುಕ್ತರು ( ಪಶ್ಚಿಮ ), ಹುದ್ದೆಗೆ, ಉನ್ನತೀಕರಿಸಿ 
ಬಿ. ಬಿ. ಎಂ .ಪಿ ., ಬೆಂಗಳೂರು. 

ಬಿ. ಬಿ . ಎಂ . ಪಿ ., ಬೆಂಗಳೂರು. 
ಹುದ್ದೆಯಲ್ಲಿಯೇ ಮುಂದುವರಿಸಿದೆ. 

ಜಂಟಿ ಆಯುಕ್ತರು (ಬೊಮ್ಮನಹಳ್ಳಿ ವಲಯ) 
ಜಂಟಿ ಆಯುಕ್ತರು ( ಬೊಮ್ಮನಹಳ್ಳಿ ವಲಯ ), ಹುದ್ದೆಯನ್ನು ಅಪರ ಆಯುಕ್ತರು (ಬೊಮ್ಮನಹಳ್ಳಿ 
ಬಿ . ಬಿ . ಎಂ . ಪಿ ., ಬೆಂಗಳೂರು. 

ವಲಯ ), ಹುದ್ದೆಗೆ, ಉನ್ನತೀಕರಿಸಿ ಬಿ . ಬಿ. ಎಂ . ಪಿ., 

ಬೆಂಗಳೂರು, ಹುದ್ದೆಯಲ್ಲಿಯೇ ಮುಂದುವರಿಸಿದೆ. 
ಎನ್. ಶಾಂತಪ್ಪ , 

ಕಾರ್ಯಕಾರಿ ನಿರ್ದೇಶಕರು, ಕರ್ನಾಟಕ ವಸತಿ 
ಕಾರ್ಯಕಾರಿ ನಿರ್ದೇಶಕರು, ಕರ್ನಾಟಕ ವಸತಿ | ಶಿಕ್ಷಣ ಸಂಸ್ಥೆ , ಬೆಂಗಳೂರು, ಹುದ್ದೆಯಲ್ಲಿಯೇ 
ಶಿಕ್ಷಣ ಸಂಸ್ಥೆ , ಬೆಂಗಳೂರು. 

ಮುಂದುವರಿಸಿದೆ. 
ರಾಮಾಂಜನೇಯ, 

ಮುಖ್ಯ ಆಡಳಿತಾಧಿಕಾರಿ , ಕರ್ನಾಟಕ ನೀರಾವರಿ 
ಮುಖ್ಯ ಆಡಳಿತಾಧಿಕಾರಿ , ಕರ್ನಾಟಕ ನೀರಾವರಿ ನಿಗಮ , ಧಾರವಾಡ, ಹುದ್ದೆಯಲ್ಲಿಯೇ 
ನಿಗಮ , ಧಾರವಾಡ. 

ಮುಂದುವರಿಸಿದೆ. 
ಡಾ : ಎ. ಜೆ. ದುಮಾಳೆ, 

ಆಡಳಿತಾಧಿಕಾರಿ , ಕಾಡಾ ಘಟಪ್ರಭಾ ಮತ್ತು 
ಆಡಳಿತಾಧಿಕಾರಿ, ಕಾಡಾ ಘಟಪ್ರಭಾ ಮತ್ತು ಮಲಪ್ರಭಾ ಯೋಜನೆ , ಬೆಳಗಾಂ ಹುದ್ದೆಯಲ್ಲಿಯೇ 
ಮಲಪ್ರಭಾ ಯೋಜನೆ, ಬೆಳಗಾಂ 

ಮುಂದುವರಿಸಿದೆ. 


13. 


16 . 


15 . 


ಶಿವಬಸವಯ್ಯ , 


16 . 


18. 


ಭಾಗ - ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮಾರ್ಚ್ ೨೨, ೨೦೧೨ 


೨೭೫ 


ಕ್ರ. ಸ. 


ಬಡ್ತಿ ಮೇಲೆನೇಮಿಸಿದ ಹುದ್ದೆ 


19 . 


ಅಧಿಕಾರಿಯ ಹೆಸರು ಮತ್ತು ಪ್ರಸ್ತುತ ಹುದ್ದೆ 

ಶ್ರೀ /ಶ್ರೀಮತಿ 
| ಬಿ . ಹೀರಾನಾಯಕ್ , 
ವಿಶೇಷ ಜಿಲ್ಲಾಧಿಕಾರಿ, ಕೆ. ಐ.ಎ . ಡಿ. ಬಿ., 
ಬೆಂಗಳೂರು. 


ವಿಶೇಷ ಜಿಲ್ಲಾಧಿಕಾರಿ , ಕೆ. ಐ . ಎ . ಡಿ. ಬಿ., 
ಬೆಂಗಳೂರು. ಹುದ್ದೆಯಲ್ಲಿಯೇ ಮುಂದುವರಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ವಡಗಾವೆ ಬಸವರಾಜ, 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಸಿ. ಆ . ಸು . ಇ (ಸೇವೆಗಳು - 2). 


ಪಿ . ಆರ್ . 339 


PERSONNEL AND ADMINISTRATIVE REFORMS SECRETARIAT 


NOTIFICATION 


No .DPAR 24 SFP 2012 , BANGALORE, DATED : 18th February, 2012 


Shri Takhat Singh Ranawat , IFS (KN 2007) , Deputy Conservator of Forests, Bidar Territorial Division , Bidar is 
transferred with immediate effect and posted until further orders as Deputy Conservator of Forests, Ramanagar Territorial 
Division , Ramanagar vice Sri. N. Shivaraj, SFS. 

The orders of posting of Sri.N . Shivaraj, SFS , as Deputy Conservator of Forests , Ramanagar Territorial Division , 
Ramanagar issued vide Notification No : DPAR /124 /SFP /2010, dated , 24 - 12- 2011 stands cancelled . 


By Order and in the name of the Governor of Karnataka , 

N . SRINIVASAMURTHY , 
Under Secretary to Government, 

DPAR (Services-IV). 


P . R . 341. 


PERSONNEL AND ADMINISTRATIVE REFORMS SECRETARIAT 

NOTIFICATION 
No .DPAR 18 SFP 2012 , BANGALORE, DATED : 18th February, 2012 


Shri Suresh .R .S , IFS (KN 80 ), Additional Principal Chief Conservator of Forests & Managing Director, Karnataka Cashew 
Development Corporation , Mangalore is transferred with immediate effect and posted until further orders as Additional Principal 
Chief Conservator of Forests and Member Secretary, Zoo Authority of Karnataka, Mysore in the existing vacant post. 


By Order and in the name of the Governor ofKarnataka, 

N . SRINIVASAMURTHY , 
Under Secretary to Government, 

DPAR (Services-IV ). 


PR : 342 


PERSONNEL AND ADMINISTRATIVE REFORMS SECRETARIAT 


NOTIFICATION 
No .DPAR 71 SAS 2012 , BANGALORE , DATED : 16th February , 2012 


The Managing Director, Karnataka Food & Civil Supplies Corporation Limited , Bangalore is placed in additional 
charge of the post of Additional Director, Food & Civil Supplies Department (PD), Bangalore in the existing vacancy relieving 
Dr K .H .Govinda Raj, IAS , Commissioner, Food , Civil Supplies & Consumer Affairs Department of additional charge. 


By Order and in the nameof the Governor of Karnataka , 

U .H . NARAYANASWAMY, 
Under Secretary to Government, 

DP & AR (Services -I). 


P . R : 343 


೨೭೬. 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೨೨, ೨೦೧೨ 


ಭಾಗ- ೨ 


ಒಳಾಡಳಿತ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಒಣ 72 ಕಗ್ಯಸೇ 2011 ಬೆಂಗಳೂರು, ದಿನಾಂಕ: 28ನೇ ಫೆಬ್ರವರಿ 2012. 
ಶ್ರೀ ಮಹಾಂತೇಶ ದೇಸಾಯಿ ಗೌರವ ಸಮಾದೇಷ್ಟರು, ಗೃಹರಕ್ಷಕ ದಳ, ಗುಲ್ಬರ್ಗಾ ಜಿಲ್ಲೆ, ಇವರು ಸಮಾದೇಷ್ಟರಾಗಿ ಗೃಹ ರಕ್ಷಕ ದಳದ 
ದೈನಂದಿನ ಕರ್ತವ್ಯಗಳನ್ನು ಸರಿಯಾಗಿ ನಿರ್ವಹಿಸುವಲ್ಲಿ ಸಂಪೂರ್ಣವಾಗಿ ವಿಫಲರಾಗಿ ಹುದ್ದೆಯ ಘನತೆಗೆ ಅಗೌರವ ತಂದಿರುವ ಆರೋಪಗಳ 
ಹಿನ್ನೆಲೆಯಲ್ಲಿ ಇವರನ್ನು ಕರ್ನಾಟಕ ಗೃಹರಕ್ಷಕ ತಿದ್ದುಪಡಿ 2003ರ ನಿಯಮ 3ಸಿ (5) ರನ್ವಯ ಈ ತಕ್ಷಣದಿಂದ ಜಾರಿಗೆ ಬರುವಂತೆ ಗುಲ್ಬರ್ಗಾ ಜಿಲ್ಲಾ 
ಗೌರವ ಸಮಾದೇಷ್ಟರ ಹುದ್ದೆಯ ಕರ್ತವ್ಯದಿಂದ ಪದವಿಮುಕ್ತಿಗೊಳಿಸಿದೆ. 

ಗುಲ್ಬರ್ಗಾ ಜಿಲ್ಲಾ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರನ್ನು ಗೃಹರಕ್ಷಕ ದಳದ ಸಮಾದೇಷ್ಟರ ಹುದ್ದೆಯ ಕರ್ತವ್ಯಗಳನ್ನು ನೋಡಿಕೊಳ್ಳಲು 
ಪ್ರಭಾರದಲ್ಲಿಟ್ಟು ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಬಿ. ರಾಜಮ್ಮ , 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ , 361 

ಒಳಾಡಳಿತ ಇಲಾಖೆ ( ಪೋಲೀಸ್ ಸಹಾಯಕ ಸೇವೆಗಳು). 


ಒಳಾಡಳಿತ ಸಚಿವಾಲಯ 

ತಿದ್ದುಪಡಿ 
ಸಂಖ್ಯೆ: ಒಣ 8 ಪಿಎನ್‌ಡಿ 2011 ಬೆಂಗಳೂರು, ದಿನಾಂಕ: 04ನೇ ಫೆಬ್ರವರಿ 2012. 
ಸರ್ಕಾರದ ಅಧಿಸೂಚನೆ ಸಂಖ್ಯೆ:ಒಣ 2 ಪಿಎನ್‌ಡಿ 2003 , ದಿನಾಂಕ:28 -10 - 2006ರನ್ವಯ ರಚನೆಯಾದ ರಾಜ್ಯ ಮಟ್ಟದ ಸಮನ್ವಯ 
ಸಮಿತಿ ಸದಸ್ಯರ ಪಟ್ಟಿಯ ಕ್ರಮ ಸಂಖ್ಯೆ:13ರಲ್ಲಿನ " ಪ್ರಾದೇಶಿಕ ನಿರ್ದೇಶಕರು, ಎನ್. ಸಿ. ಬಿ., ಚೆನ್ನೈ " ಎಂಬುದರ ಬದಲಿಗೆ " ಪ್ರಾದೇಶಿಕ ನಿರ್ದೇಶಕರು, 
ಎನ್. ಸಿ. ಬಿ., ಬೆಂಗಳೂರು ಪ್ರಾದೇಶಿಕ ಘಟಕ, ಬೆಂಗಳೂರು" ಎಂದು ತಿದ್ದುಪಡಿ ಮಾಡಿಕೊಂಡು ಓದಿಕೊಳ್ಳತಕ್ಕದ್ದು. ಉಳಿದಂತೆ ಸದರಿ 
ಅಧಿಸೂಚನೆಯಲ್ಲಿ ಯಾವುದೇ ಬದಲಾವಣೆ ಇರುವುದಿಲ್ಲ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಹೆಚ್.ಕೆ.ನಿಂಗಪ್ಪ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಒಳಾಡಳಿತ ಇಲಾಖೆ (ಪೊಲೀಸ್ ಸೇವೆಗಳು - ಬಿ) . 


ಪಿ. ಆರ್ . 362 


ಒಳಾಡಳಿತ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಒಣ 87 ಪೊಪೆಸೆ 2011 ಬೆಂಗಳೂರು, ದಿನಾಂಕ: 23ನೇ ಫೆಬ್ರವರಿ 2012 . 
ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಒಣ 87 ಸೊಪೆಸೆ 2011 ದಿನಾಂಕ 24 - 09 - 2011ರ ಕ್ರಮ ಸಂಖ್ಯೆ: (2) ರಲ್ಲಿ ಶ್ರೀ ಅನಿಲ ಕುಮಾರ್ ಜಾಃ, 
ಸರ್ಕಾರದ ಕಾರ್ಯದರ್ಶಿ , ಆರ್ಥಿಕ ಇಲಾಖೆ ( ವೆಚ್ಚ) ರವರನ್ನು , ಕರ್ನಾಟಕ ರಾಜ್ಯ ಪೊಲೀಸ್ ಗೃಹ ನಿರ್ಮಾಣ ನಿಗಮ ನಿಯಮಿತದ ನಿರ್ದೇಶಕರನ್ನಾಗಿ 
ನೇಮಿಸಲಾಗಿದ್ದು, ಇವರ ಸ್ಥಾನದಲ್ಲಿ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಆರ್ಥಿಕ ಇಲಾಖೆಯ ಪ್ರತಿನಿಧಿಯಾಗಿ 
ಶ್ರೀ ಎನ್. ಜಿ . ಜಗನ್ನಾಥ, ಉಪಕಾರ್ಯದರ್ಶಿ , ಆರ್ಥಿಕ ಇಲಾಖೆ, ಇವರನ್ನು ಆಡಳಿತ ಮಂಡಳಿಯ ನಿರ್ದೇಶಕರನ್ನಾಗಿ ನಾಮನಿರ್ದೇಶನ ಮಾಡಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

- ಹೆಚ್ .ಕೆ.ನಿಂಗಪ್ಪ , 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 363 

ಒಳಾಡಳಿತ ಇಲಾಖೆ (ಪೋಲೀಸ್ ಸೇವೆಗಳು - ಬಿ). 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 113 ಸಅಸೇ 2012, ಬೆಂಗಳೂರು, ದಿನಾಂಕ: 27ನೇ ಫೆಬ್ರವರಿ, 2012. 
ಕರ್ನಾಟಕ ಸರ್ಕಾರ ಸಚಿವಾಲಯದ ಸೇವೆಗೆ ಸೇರಿದ ಈ ಕೆಳಕಂಡ ಅಧೀನ ಕಾರ್ಯದರ್ಶಿ ವೃಂದದ ಅಧಿಕಾರಿಗಳನ್ನು ಸಾರ್ವಜನಿಕ 
ಹಾಗೂ ಆಡಳಿತಾತ್ಮಕ ಹಿತದೃಷ್ಟಿಯಿಂದ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಅವರುಗಳ ಹೆಸರಿನ ಮುಂದೆ 
ಸೂಚಿಸಿರುವ ಹುದ್ದೆಗಳಿಗೆ ವರ್ಗಾಯಿಸಿ ನೇಮಿಸಲಾಗಿದೆ : 


ಭಾಗ - ೨ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಮಾರ್ಚ್ ೨೨ , ೨೦೧೨ 


೨೭೭ 


ಕ್ರಸಂ. 


ಅಧಿಕಾರಿಯ ಹೆಸರು 


ವರ್ಗಾಯಿಸಿ ನೇಮಿಸಲಾದ ಹುದ್ದೆ/ ಇಲಾಖೆ 
ಅಧೀನ ಕಾರ್ಯದರ್ಶಿ , ಇಂಧನ ಇಲಾಖೆ 
ಶ್ರೀ ಸುರೇಶ್ ಬಿ . ಕೃಷ್ಣಪ್ಪನವರ್ ಇವರ ಮುಂಬಡ್ತಿಯಿಂದ 
ತೆರವಾಗಲಿರುವ ಹುದ್ದೆ. 
ಅಧೀನ ಕಾರ್ಯದರ್ಶಿ , ಕಂದಾಯ ಇಲಾಖೆ - 
ಶ್ರೀ ಟಿ . ಎನ್. ನಾರಾಯಣಗೌಡ ಇವರ 
ಮುಂಬಡ್ತಿಯಿಂದ ತೆರವಾಗಿರುವ ಹುದ್ದೆ. 
ದಿನಾಂಕ 11 - 01 - 2012ರ ವರ್ಗಾವಣೆ ಆದೇಶವನ್ನು ಮಾರ್ಪಡಿಸಿ 
ಅಧೀನ ಕಾರ್ಯದರ್ಶಿ , ಸಿ. ಆ . ಸು .ಇಲಾಖೆ ( ಆಡಳಿತ ಸುಧಾರಣೆ) - 
ಶ್ರೀ ಪಿ . ಎಸ್. ಪ್ರಭಾಕರ್ ಇವರ ಸ್ಥಾನದಲ್ಲಿ. 


ಶ್ರೀಮತಿ ಕೌಸಲ್ಯ 
ಅಧೀನ ಕಾರ್ಯದರ್ಶಿ , ಸಿ. ಆ. ಸು . ಇಲಾಖೆ 
(ನೇಮಕಾತಿ ನಿರೀಕ್ಷಣೆಯಲ್ಲಿ) 
ಶ್ರೀ ಬಿ . ಎನ್. ಶ್ರೀನಿವಾಸ್ 
ಅಧೀನ ಕಾರ್ಯದರ್ಶಿ , ಸಿ. ಆ. ಸು . ಇಲಾಖೆ 
(ನೇಮಕಾತಿ ನಿರೀಕ್ಷಣೆಯಲ್ಲಿ) 
ಶ್ರೀ ಎಂ . ಎಸ್. ಪ್ರೇಮಚಂದ್ರ 
ಅಧೀನ ಕಾರ್ಯದರ್ಶಿ , ಕಂದಾಯ ಇಲಾಖೆ 
(ಭೂಮಿ ಮತ್ತು ಅರ್ಬನ್ ಪ್ರಾಪರ್ಟಿ) 
ಓನರ್‌ಶಿಫ್ ರೆಕಾರ್ಡ್ಸ್) 
( ವರ್ಗಾವಣೆ ಆದೇಶದಲ್ಲಿರುವ) 
ಶ್ರೀ ಪಿ. ಎಸ್ . ಪ್ರಭಾಕರ್, 
ಅಧೀನ ಕಾರ್ಯದರ್ಶಿ, ಸಿ. ಆ. ಸು . ಇಲಾಖೆ, 
( ಆಡಳಿತ ಸುಧಾರಣೆ) 
ಶ್ರೀ ಎಂ . ಜಿ. ಮುಳಕೂರ್, 
ಆಧೀನ ಕಾರ್ಯದರ್ಶಿ , ಯೋಜನಾ ಇಲಾಖೆ 
ಶ್ರೀ ಇ. ರಾಮಕೃಷ್ಣಪ್ಪ, 
ಆಧೀನ ಕಾರ್ಯದರ್ಶಿ , ಮಾ . ತಂ . ಜೈ . ತಂ . 
ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ. 


ಇವರ ಸೇವೆಯನ್ನು ಸಿ. ಆ. ಸು . ಇ. (ಸೇವೆಗಳು - 3) ವಿಭಾಗಕ್ಕೆ ಹಿಂದಕ್ಕೆ 
ಪಡೆಯಲಾಗಿದೆ. 


5. 


6. 


ಅಧೀನ ಕಾರ್ಯದರ್ಶಿ , ಕಂದಾಯ ಇಲಾಖೆ - 
ಶ್ರೀಮತಿ ಎಂ . ನಾಗರತ್ನ ಇವರ ಮುಂಬಡ್ತಿಯಿಂದ ತೆರವಾಗಿರುವ ಹುದ್ದೆ. 
ನಿಯೋಜನೆ ಮೇಲೆ ಜಿಲ್ಲಾ ಸಮಾಜ ಕಲ್ಯಾಣಾಧಿಕಾರಿ, ಕೋಲಾರ ಜಿಲ್ಲೆ 
ಈ ಹುದ್ದೆಗೆ ನೇಮಿಸಲು ಇವರ ಸೇವೆಯನ್ನು ಸಮಾಜ ಕಲ್ಯಾಣ 
| ಇಲಾಖೆಯ ವಶಕ್ಕೆ ನೀಡಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎ. ಆರ್. ವಿಜಯಾನಂದ ಶರ್ಮ. 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು - 3). 


ಪಿ . ಆರ್ . 380 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 06 ಇಆತ 2012 , ಬೆಂಗಳೂರು, ದಿನಾಂಕ: 21ನೇ ಫೆಬ್ರವರಿ , 2012. 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ( ಆಡಳಿತ ಸುಧಾರಣೆ) ಇಲಾಖೆಯ ಅಧೀನದಲ್ಲಿ ಕಾರ್ಯನಿರ್ವಹಿಸುವ ಆಡಳಿತ ತರಬೇತಿ ಸಂಸ್ಥೆ , 
ಮೈಸೂರು ಇಲ್ಲಿ ಕರ್ತವ್ಯ ನಿರ್ವಹಿಸುವ ಈ ಕೆಳಕಂಡ ಅಧಿಕಾರಿಗಳು ಕೆ.ಸಿ.ಎಸ್ . ಆರ್ ನಿಯಮ 95ರ ಪ್ರಕಾರ ಅವರ ಹೆಸರುಗಳ ಮುಂದೆ 
ನಮೂದಿಸಿರುವ ದಿನಾಂಕದ ಅಪರಾಹ್ನದಂದು ಜಾರಿಗೆ ಬರುವಂತೆ ಸರ್ಕಾರಿ ಸೇವೆಯಿಂದ ವಯೋನಿವೃತ್ತಿ ಹೊಂದಲು ಅನುಮತಿ ನೀಡಲಾಗಿದೆ. 


ಜನ್ಮ ದಿನಾಂಕ 


ನಿವೃತ್ತಿ ಹೊಂದಲಿರುವ 

ದಿನಾಂಕ 
31 - 07 - 2012 


05 - 07 - 1952 


ಕ್ರ. ಸಂ . | ಹೆಸರು ಮತ್ತು ಕರ್ತವ್ಯ ನಿರ್ವಹಿಸುತ್ತಿರುವ 

ಹುದ್ದೆ 
ಶ್ರೀ ಧರ್ಮಲಿಂಗ ಮೊದಲಿಯಾರ್ 
ಪ್ರಾಚಾರ್ಯರು, 
ಜಿಲ್ಲಾ ತರಬೇತಿ ಸಂಸ್ಥೆ , ಮೈಸೂರು 
ಶ್ರೀ ಡಿ . ಕಾಳೇಗೌಡ, 
ಪ್ರಾಚಾರ್ಯರು , 
ಜಿಲ್ಲಾ ತರಬೇತಿ ಸಂಸ್ಥೆ , ಕೋಲಾರ 


19 - 12 - 1952 


31 - 12 - 2012 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಭಾರತಿ ಆರ್. ನಾಯಕ್ , 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ, ( ಆಡಳಿತ ಸುಧಾರಣೆ ತರಬೇತಿ) 


ಪಿ . ಆರ್ , 381 


೨೭೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೨೨, ೨೦೧೨ 


ಭಾಗ- ೨ 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 228 ಆಸೇವ 2011 , ಬೆಂಗಳೂರು, ದಿನಾಂಕ: 16ನೇ ಫೆಬ್ರವರಿ, 2012. 
ಶ್ರೀ ಆರ್. ಜೆ. ನಾಡಿಗೇರ್, ಕೆ. ಎ.ಎಸ್. (ಕಿರಿಯ ಶ್ರೇಣಿ) ಅಧಿಕಾರಿ , ವಿಶೇಷ ಭೂಸ್ವಾಧೀನಾಧಿಕಾರಿ, ಭಾರತ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ 
( NHAI), ಗುಲ್ಬರ್ಗ , ಇವರನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ವಿಶೇಷ 
ಭೂಸ್ವಾಧೀನಾಧಿಕಾರಿ , ರಾಷ್ಟ್ರೀಯ ಹೆದ್ದಾರಿಗಳು ( National Highways), ಬೆಂಗಳೂರು - ಇಲ್ಲಿನ ಖಾಲಿ ಹುದ್ದೆಗೆ ವರ್ಗಾಯಿಸಿ ನೇಮಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ವಡಗಾವೆ ಬಸವರಾಜ , 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 382 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು - 2). 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 134 ಶಿಸನೇ 2010 , ಬೆಂಗಳೂರು, ದಿನಾಂಕ: 18ನೇ ಫೆಬ್ರವರಿ , 2012 . 
ಶ್ರೀ ಜಿ. ಮರಿಸ್ವಾಮಿ , ಅಧ್ಯಕ್ಷರು, ಮಾರ್ಕೆಟಿಂಗ್ ಕನ್ಸಲ್ಟೆಂಟ್ಸ್ & ಏಜೆನ್ಸಿ , ಬೆಂಗಳೂರು, ಇವರಿಗೆ ರಾಜ್ಯ ಸಚಿವರ ಸ್ಥಾನಮಾನವನ್ನು 
ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನೀಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

- ಕೆ. ಎಚ್ . ಚಂದ್ರಯ್ಯ , 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 383 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ ( ರಾಜ್ಯ ಶಿಷ್ಠಾಚಾರ). 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 105 ಸಅಸೇ 2012, ಬೆಂಗಳೂರು, ದಿನಾಂಕ: 22ನೇ ಫೆಬ್ರವರಿ , 2012 . 
ಅಧಿಸೂಚನೆ ಸಂಖ್ಯೆ : ಸಇ 37 ಎಸಸೇ 2012 , ದಿನಾಂಕ : 18 -02 - 2012ರಲ್ಲಿ ಶ್ರೀ ಬಿ.ಸಿ. ಸತೀಶ್, ಸಹಕಾರ ಸಂಘಗಳ ಜಂಟಿ 
ನಿಬಂಧಕರು ( ಸ್ಥಳ ನಿರೀಕ್ಷಣೆಯಲ್ಲಿ) ಇವರನ್ನು ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ ಪದನಿಮಿತ್ತ ಸರ್ಕಾರದ ಉಪ ಕಾರ್ಯದರ್ಶಿ, ಸಹಕಾರ ಇಲಾಖೆ, 
ಕರ್ನಾಟಕ ಸರ್ಕಾರ ಸಚಿವಾಲಯ ಹುದ್ದೆಗೆ ಎದುರಾಗಿ ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ ಪದನಿಮಿತ್ತ ಸರ್ಕಾರದ ಜಂಟಿ ಕಾರ್ಯದರ್ಶಿಯಾಗಿ 
ನಿಯೋಜನೆ ಮೇಲೆ ನೇಮಿಸಲು ಅವರ ಸೇವೆಯನ್ನು ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯ ವಶಕ್ಕೆ ನೀಡಿರುವುದರಿಂದ ಈ ತಕ್ಷಣದಿಂದ 
ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಅಥವಾ ಬಿ. ಸಿ. ಸತೀಶ್‌ರವರು ಸಚಿವಾಲಯದ ಈ ಹುದ್ದೆಯಲ್ಲಿ ಇರುವವರೆಗೆ ಸಹಕಾರ 
ಇಲಾಖೆಯ ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ ಪದನಿಮಿತ್ತ ಜಂಟಿ ಕಾರ್ಯದರ್ಶಿ ಹುದ್ದೆಯನ್ನು ಉಪ ಕಾರ್ಯದರ್ಶಿ ಹುದ್ದೆಗೆ ನಿಮೀಕರಿಸಿ ಸದರಿ 
ಹುದ್ದೆಯಲ್ಲಿ ಶ್ರೀ ಬಿ. ಸಿ. ಸತೀಶ್ ಅವರನ್ನು ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ ಪದನಿಮಿತ್ತ ಸರ್ಕಾರದ ಉಪ ಕಾರ್ಯದರ್ಶಿ ಎಂದು ಪದನಾಮೀಕರಿಸಿ 
ಮರುಸ್ಥಳ ನಿಯುಕ್ತಿಗೊಳಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಎ. ಆರ್. ವಿಜಯಾನಂದ ಶರ್ಮ, 

ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ. ಆರ್ . 384 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು - 3). 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 29 ಆಸೇವ 2012 , ಬೆಂಗಳೂರು, ದಿನಾಂಕ: 23ನೇ ಫೆಬ್ರವರಿ , 2012. 
ಕರ್ನಾಟಕ ಲೋಕಸಭಾ ಕ್ಷೇತ್ರ 2012, 15 -ಉಡುಪಿ- ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಉಪಚುನಾವಣೆ ಸಂಬಂಧ ಕೆಳಕಂಡ ಕೆ.ಎ.ಎಸ್ 
( ಕಿರಿಯ ಶ್ರೇಣಿ) ಅಧಿಕಾರಿಗಳನ್ನು ಆಡಳಿತಾತ್ಮಕ ಹಿತದೃಷ್ಟಿಯಿಂದ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಅವರುಗಳ 
ಮುಂದೆ ನಮೂದಿಸಿರುವ ಹುದ್ದೆಗಳಿಗೆ ವರ್ಗಾಯಿಸಿ ನೇಮಿಸಿದೆ. 


ಭಾಗ - ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೨೨ , ೨೦೧೨ 


೨೭೯ 


ಕ್ರ. ಸಂ . 


ವರ್ಗಾಯಿಸಿ ನೇಮಿಸಲಾದ ಹುದ್ದೆ 


1. 


ಅಧಿಕಾರಿಯ ಹೆಸರು ಮತ್ತು ಪ್ರಸ್ತುತ ಹುದ್ದೆ 
ಶ್ರೀ /ಶ್ರೀಮತಿ 
ಕೆ. ಟಿ. ಕಾವೇರಿಯಪ್ಪ, 
ಕೆ. ಎ . ಎಸ್ . ( ಕಿರಿಯ ಶ್ರೇಣಿ), 
ಅರಣ್ಯ ನಿರ್ಣಯಾಧಿಕಾರಿ, ಮಂಗಳೂರು, 
ದಕ್ಷಿಣ ಕನ್ನಡ ಜಿಲ್ಲೆ. 
ಬಿ . ಸದಾಶಿವಪ್ರಭು, 
ಕೆ. ಎ.ಎಸ್. ( ಕಿರಿಯ ಶ್ರೇಣಿ), 
ಉಪವಿಭಾಗಾಧಿಕಾರಿ, 
ಕುಂದಾಪುರ ಉಪವಿಭಾಗ, ಉಡುಪಿ ಜಿಲ್ಲೆ. 


ಉಪವಿಭಾಗಾಧಿಕಾರಿ, 
ಕುಂದಾಪುರ ಉಪವಿಭಾಗ, ಉಡುಪಿ ಜಿಲ್ಲೆ - 
ಶ್ರೀ ಬಿ . ಸದಾಶಿವ ಪ್ರಭು, ಕೆ. ಎ .ಎಸ್ . ( ಕಿರಿಯ ಶ್ರೇಣಿ) ಇವರ 
ಸ್ಥಾನದಲ್ಲಿ. 
ಅರಣ್ಯ ನಿರ್ಣಯಾಧಿಕಾರಿ, ಮಂಗಳೂರು, ದಕ್ಷಿಣ ಕನ್ನಡ 
ಜಿಲ್ಲೆ. - ಶ್ರೀ ಕೆ. ಟಿ. ಕಾವೇರಿಯಪ್ಪ, ಕೆ.ಎ .ಎಸ್. (ಕಿರಿಯ 
ಶ್ರೇಣಿ) ಇವರ ಸ್ಥಾನದಲ್ಲಿ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ವಡಗಾವೆ ಬಸವರಾಜ , 

ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು - 2 ). 


ಪಿ . ಆರ್ , 385 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 19 ಆಸೇವ 2012 , ಬೆಂಗಳೂರು, ದಿನಾಂಕ: 25ನೇ ಫೆಬ್ರವರಿ , 2012. 
ಈ ಕೆಳಕಂಡ ಕೆ. ಎ.ಎಸ್. (ಸೂಪರ್ ಟೈಂ ಸ್ಕೇಲ್/ಆಯ್ಕೆ ಶ್ರೇಣಿ) ಅಧಿಕಾರಿಗಳನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ ತಕ್ಷಣದಿಂದ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಅವರುಗಳ ಹೆಸರಿನ ಮುಂದೆ ಸೂಚಿಸಿರುವ ಹುದ್ದೆಗಳಿಗೆ ವರ್ಗಾಯಿಸಿ ನೇಮಿಸಿದೆ. 

ಅಧಿಕಾರಿಯ ಹೆಸರು ಮತ್ತು ಪ್ರಸ್ತುತ ಹುದ್ದೆ 
ಕ್ರ. ಸಂ . 

ವರ್ಗಾಯಿಸಿ ನೇಮಿಸಲಾದ ಹುದ್ದೆ 
ಶ್ರೀ /ಶ್ರೀಮತಿ 


ಅನೀಸ್ ಸಿರಾಜ್ , 
ಕೆ. ಎ .ಎಸ್ . (ಸೂಪರ್‌ ಟೈಂ ಸ್ಕೇಲ್) 
ಮುಖ್ಯ ಕಾರ್ಯ ನಿರ್ವಹಣಾಧಿಕಾರಿ , 
ಕರ್ನಾಟಕ ರಾಜ್ಯ ವಕ್ಸ್ ಮಂಡಳಿ 
ಬೆಂಗಳೂರು. 


ಅಪರ ಆಯುಕ್ತರು ( ಎಸ್ಟೇಟ್), ಬೃಹತ್ ಬೆಂಗಳೂರು 
ಮಹಾನಗರ ಪಾಲಿಕೆ, ಬೆಂಗಳೂರು - ಶ್ರೀ ಮುಜೀಬುಲ್ಲಾ 
ಜಫಾರಿ , ಕೆ. ಎ .ಎಸ್.(ಆಯ್ಕೆ ಶ್ರೇಣಿ) ಇವರ ಸ್ಥಾನದಲ್ಲಿ 
ನೇಮಿಸಲು ಇವರ ಸೇವೆಯನ್ನು ನಗರಾಭಿವೃದ್ಧಿ ಇಲಾಖೆಯ 
ವಶಕ್ಕೆ ನೀಡಿದೆ. 
ಮುಖ್ಯ ಕಾರ್ಯ ನಿರ್ವಹಣಾಧಿಕಾರಿ, ಕರ್ನಾಟಕ ರಾಜ್ಯ ವಕ್ಸ್ 
ಮಂಡಳಿ , ಬೆಂಗಳೂರು - ಶ್ರೀ ಅನೀಸ್ ಸಿರಾಜ್ , 
ಕೆ.ಎ .ಎಸ್ . (ಸೂಪರ್ ಟೈಂ ಸ್ಕೇಲ್) ಇವರ ಸ್ಥಾನದಲ್ಲಿ 
ನೇಮಿಸಲು ಇವರ ಸೇವೆಯನ್ನು ಅಲ್ಪಸಂಖ್ಯಾತರ ಅಭಿವೃದ್ಧಿ 
ಇಲಾಖೆಯ ವಶಕ್ಕೆ ನೀಡಿದೆ. 


ಮುಜೀಬುಲ್ಲಾ ಜಫಾರಿ , 
ಕೆ. ಎ .ಎಸ್. (ಆಯ್ಕೆ ಶ್ರೇಣಿ), 
ಜಂಟಿ ಆಯುಕ್ತರು ( ಎಸ್ಟೇಟ್), ಬೃಹತ್ 
ಬೆಂಗಳೂರು ಮಹಾನಗರ ಪಾಲಿಕೆ, 
ಬೆಂಗಳೂರು. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ವಡಗಾವೆ ಬಸವರಾಜ , 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು - 2). 


ಪಿ . ಆರ್ . 386 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 


ತಿದ್ದುಪಡಿ 


ಸಂಖ್ಯೆ: ಸಿಆಸುಇ 19 ಆಸೇ 2012, ಬೆಂಗಳೂರು, ದಿನಾಂಕ: 27ನೇ ಫೆಬ್ರವರಿ, 2012 . 
ಅಧಿಸೂಚನೆ ಸಂಖ್ಯೆ : ಸಿಆಸುಇ 19 ಆಸೇವ 2012 ದಿನಾಂಕ : 25 - 02 -2012ರ ಕ್ರಮ ಸಂಖ್ಯೆ 02 ರಲ್ಲಿ ನಮೂದಿಸಿರುವ 
ಶ್ರೀ ಮುಜೀಬುಲ್ಲಾ ಜಫಾರಿ, ಕೆ. ಎ .ಎಸ್. ( ಆಯ್ಕೆ ಶ್ರೇಣಿ) ಅಧಿಕಾರಿ, ಇವರ ವರ್ಗಾವಣೆಯ ಬಗ್ಗೆ ಅಧಿಸೂಚನೆಯ ಕಾಲಂ 3 ರಲ್ಲಿ ನಮೂದಾಗಿರುವು 
ದನ್ನು ತಿದ್ದಿ ಈ ಕೆಳಕಂಡಂತೆ ಓದಿಕೊಳ್ಳತಕ್ಕದ್ದು . 


೨೮೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮಾರ್ಚ್ ೨೨, ೨೦೧೨ 


ಭಾಗ- ೨ 


ಕ್ರ. ಸಂ . 


ಅಧಿಕಾರಿಯ ಹೆಸರು ಮತ್ತು ಪ್ರಸ್ತುತ ಹುದ್ದೆ 


ವರ್ಗಾಯಿಸಿ ನೇಮಿಸಲಾದ ಹುದ್ದೆ 


ಮುಜೀಬುಲ್ಲಾ ಜಫಾರಿ, 
ಕೆ.ಎ.ಎಸ್. ( ಆಯ್ಕೆ ಶ್ರೇಣಿ), 
ಜಂಟಿ ಆಯುಕ್ತರು ( ಎಸ್ಟೇಟ್), ಬೃಹತ್ 
ಬೆಂಗಳೂರು ಮಹಾನಗರ ಪಾಲಿಕೆ , 
ಬೆಂಗಳೂರು. 


ಮುಖ್ಯ ಕಾರ್ಯ ನಿರ್ವಹಣಾಧಿಕಾರಿ, ಕರ್ನಾಟಕ ರಾಜ್ಯ ವಕ್ಸ್ 
ಮಂಡಳಿ , ಬೆಂಗಳೂರು - ಶ್ರೀ ಅನೀಸ್ ಸಿರಾಜ್, 
ಕೆ.ಎ.ಎಸ್. (ಸೂಪರ್‌ ಟೈಂ ಸ್ಕೇಲ್) ಇವರ ಸ್ಥಾನದಲ್ಲಿ 
ನೇಮಿಸಲು ಇವರ ಸೇವೆಯನ್ನು ಅಲ್ಪಸಂಖ್ಯಾತರ ಕಲ್ಯಾಣ 
ಇಲಾಖೆಯ ವಶಕ್ಕೆ ನೀಡಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

- ವಡಗಾವೆ ಬಸವರಾಜ, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು -2). 


ಪಿ . ಆರ್ . 387 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 41 ಎಸ್ಐಎಸ್ 2012 , ಬೆಂಗಳೂರು, ದಿನಾಂಕ: 28ನೇ ಫೆಬ್ರವರಿ , 2012 . 


ಶ್ರೀಮತಿ ದೀಪ್ತಿ ದಿಲೀಪ್ ಮೆಹಂದಳೆ, ಐ. ಎ.ಎಸ್. ಉಪ ವಿಭಾಗಾಧಿಕಾರಿ , ಮಧುಗಿರಿ ಉಪ ವಿಭಾಗ ಇವರಿಗೆ ದಿನಾಂಕ : 27 -02 -2012 
ರಿಂದ 12 - 05 -2012ರವರೆಗೆ ಒಟ್ಟು 76 ದಿನಗಳ ಗಳಿಕೆ ರಜೆಯನ್ನು ವೈದ್ಯಕೀಯ ನೆಲೆಯಲ್ಲಿ ಮಂಜೂರು ಮಾಡಲಾಗಿದೆ. 

ಶ್ರೀಮತಿ ದೀಪ್ತಿ ದಿಲೀಪ್ ಮೆಹಂದಳೆ, ಐ. ಎ.ಎಸ್., ರವರು ರಜೆಯ ಮೇಲೆ ಹೋಗಿರದಿದ್ದರೆ ಉಪ ವಿಭಾಗಾಧಿಕಾರಿ, ಮಧುಗಿರಿ 
ಉಪ ವಿಭಾಗ ಈ ಹುದ್ದೆಯಲ್ಲೇ ಸ್ಥಾನಪನ್ನರಾಗಿರುತ್ತಿದ್ದರೆಂದು ದೃಢೀಕರಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಯು . ಹೆಚ್ . ನಾರಾಯಣಸ್ವಾಮಿ , 

ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ .ಆರ್. 388 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು -1). 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 11 ಆಸೇವ 2012, ಬೆಂಗಳೂರು, ದಿನಾಂಕ: 01ನೇ ಮಾರ್ಚ್, 2012. 
ಈ ಕೆಳಕಂಡ ಕೆ.ಎ.ಎಸ್. (ಆಯ್ಕೆ ಶ್ರೇಣಿ/ ಹಿರಿಯ ಶ್ರೇಣಿ) ಅಧಿಕಾರಿಗಳನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ ತಕ್ಷಣದಿಂದ ಜಾರಿಗೆ ಬರುವಂತೆ 
ಹಾಗೂ ಮುಂದಿನ ಆದೇಶದವರೆಗೆ ಅವರುಗಳ ಹೆಸರಿನ ಮುಂದೆ ಸೂಚಿಸಿರುವ ಹುದ್ದೆಗಳಿಗೆ ವರ್ಗಾಯಿಸಿ ನೇಮಿಸಿದೆ. 


ಕ್ರ. ಸಂ . 


ವರ್ಗಾಯಿಸಿ ನೇಮಿಸಲಾದ ಹುದ್ದೆ 


ಅಧಿಕಾರಿಯ ಹೆಸರು ಮತ್ತು ಪ್ರಸ್ತುತ ಹುದ್ದೆ 

ಶ್ರೀ /ಶ್ರೀಮತಿ 
ಬಿ . ರಾಜಣ್ಣ, 
ಕೆ. ಎ.ಎಸ್. ( ಆಯ್ಕೆ ಶ್ರೇಣಿ), 
ನೇಮಕಾತಿ ನಿರೀಕ್ಷಣೆಯಲ್ಲಿ 
ಟಿ. ಎಂ . ಪ್ರಭಾಕರ್, 
ಕೆ. ಎ.ಎಸ್. ( ಆಯ್ಕೆ ಶ್ರೇಣಿ), 
ನೇಮಕಾತಿ ನಿರೀಕ್ಷಣೆಯಲ್ಲಿ 
ಸಿ. ಎಂ . ರಾಜೇಂದ್ರ, 
ಕೆ. ಎ . ಎಸ್ ., ಆಯ್ಕೆ ಶ್ರೇಣಿ, ನಿರ್ದೇಶಕರು, 
ಸರ್ವಶಿಕ್ಷಣ ಅಭಿಯಾನ , ಬೆಂಗಳೂರು. 


ಜಂಟಿ ನಿರ್ದೇಶಕರು ( ಯೋಜನೆ), ವಸತಿ ಮತ್ತು ನಗರಾಭಿವೃದ್ದಿ 
ಇಲಾಖೆ, ಬೆಂಗಳೂರು - ಶ್ರೀಮತಿ ಕೆ. ವಿದ್ಯಾಕುಮಾರಿ, ಕೆ. ಎ .ಎಸ್ ., 
ಹಿ. ಶ್ರೀ ., ಇವರ ವರ್ಗಾವಣೆಯಿಂದ ತೆರವಾದ ಹುದ್ದೆ. 
ಜಂಟಿ ನಿರ್ದೇಶಕರು ( ಆಡಳಿತ), ತೋಟಗಾರಿಕೆ ಇಲಾಖೆ- ಖಾಲಿ 
ಹುದ್ದೆ. 


ಕಾರ್ಯದರ್ಶಿ , ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ, ಬೆಂಗಳೂರು - 
ಖಾಲಿ ಹುದ್ದೆಗೆ ನೇಮಿಸಲು ಇವರ ಸೇವೆಯನ್ನು ನಗರಾಭಿವೃದ್ಧಿ 
ಇಲಾಖೆಯ ವಶಕ್ಕೆ ನೀಡಿದೆ. 


ಭಾಗ - ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮಾರ್ಚ್ ೨೨, ೨೦೧೨ 


೨೮೧ 


ಕ್ರ. ಸಂ . 


ಅಧಿಕಾರಿಯ ಹೆಸರು ಮತ್ತು ಪ್ರಸ್ತುತ ಹುದ್ದೆ 

ವರ್ಗಾಯಿಸಿ ನೇಮಿಸಲಾದ ಹುದ್ದೆ 
ಶ್ರೀ /ಶ್ರೀಮತಿ 
| ಹೆಚ್. ಬಸವರಾಜೇಂದ್ರ 

ಮುಖ್ಯ ಆಡಳಿತಾಧಿಕಾರಿ ಹಾಗೂ ಕಾರ್ಯದರ್ಶಿ , ಬೆಂಗಳೂರು ನೀರು 
ಕೆ. ಎ .ಎಸ್ . ( ಹಿ .ಶ್ರೇ ), ಮುಖ್ಯ 

ಸರಬರಾಜು ಮತ್ತು ಒಳಚರಂಡಿ ಮಂಡಳಿ, ಬೆಂಗಳೂರು - ಖಾಲಿ 
ಆಡಳಿತಾಧಿಕಾರಿ, ಕರ್ನಾಟಕ ರಾಜ್ಯ ಹೆದ್ದಾರಿ ಹುದ್ದೆಗೆ ನೇಮಿಸಲು ಇವರ ಸೇವೆಯನ್ನು ನಗರಾಭಿವೃದ್ಧಿ ಇಲಾಖೆಯ 
ಅಭಿವೃದ್ಧಿ ಯೋಜನೆ (ಕೆ - ಶಿಪ್) 

ವಶಕ್ಕೆ ನೀಡಿದೆ. 
ಬೆಂಗಳೂರು. 
ಸತ್ಯಭಾಮ , ಸಿ., 

ಕಾರ್ಯದರ್ಶಿ , ಕರ್ನಾಟಕ ರಾಜ್ಯ ಮಹಿಳಾ ಆಯೋಗ, ಬೆಂಗಳೂರು 
ಕೆ.ಎ . ಎಸ್ . ( ಹಿ . ಶ್ರೇ ..) 

- ಖಾಲಿ ಹುದ್ದೆ. 
ನೇಮಕಾತಿ ನಿರೀಕ್ಷಣೆಯಲ್ಲಿ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ವಡಗಾವೆ ಬಸವರಾಜ, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು - 2). 


ಪಿ. ಆರ್ . 389 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 

ಅಧಿಸೂಚನೆ 
ಸುಇ 104 ಸಅಸೇ 2012 , ಬೆಂಗಳೂರು, ದಿನಾಂಕ: 01ನೇ ಮಾರ್ಚ್, 2012. 


ಸರ್ಕಾರಿ ಅಧಿಸೂಚನೆ ಸಂಖ್ಯೆ : ಸಿಆಸುಇ 641 ಸಅಸೇ 2011 , ದಿನಾಂಕ : 07 - 02 - 2012 ರಲ್ಲಿ ಪ್ರವಾಸೋದ್ಯಮ ಇಲಾಖೆಯ ಪ್ರಧಾನ 
ಕಾರ್ಯದರ್ಶಿಯವರ ಆಪ್ತ ಕಾರ್ಯದರ್ಶಿ ಗ್ರೇಡ್- 1 ಹುದ್ದೆಗೆ ವರ್ಗಾವಣೆ ಆದೇಶದಲ್ಲಿರುವ ಶ್ರೀ ವಿ . ಸೀತಾರಾಮ್ ಇವರ ವರ್ಗಾವಣೆ ಆದೇಶವನ್ನು 
ಮಾರ್ಪಡಿಸಿ ಇವರನ್ನು ಈ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ( ಚುನಾವಣೆ) 

ಕಾರಿ ಹಾಗೂ ಪದನಿಮಿತ್ತ ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಯವರ ಆಪ್ತ ಶಾಖೆಯಲ್ಲಿ ಖಾಲಿ ಇರುವ ಆಪ್ತ 
ಕಾರ್ಯದರ್ಶಿ ಹುದ್ದೆಗೆ ವರ್ಗಾಯಿಸಿ ನೇಮಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎ . ಆರ್. ವಿಜಯಾನಂದ ಶರ್ಮ, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ , 390 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು - 3). 


PERSONNEL AND ADMINISTRATIVE REFORMS SECRETARIAT 

NOTIFICATION 


No . DPAR 36 SPS 2012 , Bangalore , Dated 29th February , 2012 . 


The orders issued in Notification No. DPAR 99 SPS 2009, dated : 23-12-2011 regarding posting of Shri Vamshi Krishna 
C . IPS (KN -2009) as Assistant Superintendent of Police, Madhugiri Sub -Division ,Madhugiri, Tumkur District stands withdrawn . 


Shri . Vamshi Krishna C . IPS (KN -2009), is posted with immediate effect and until further orders as Assistant 
Superintendent of Police , Tiptur Sub - Division , Tiptur , Tumkur District in the existing vacancy . 


This Notification is issued in accordance with interim orders passed by the Hon ble Karnataka Administrative Tribunal s in 
Application No. 7955/ 2011, dated : 27 -12- 2011. 


By Order and in the name of the Governor of Karnataka , 

Ujjwalkumar Ghosh , 

Deputy Secretary to Government, 
Department of Personnel and Administrative Reforms (Services ). 


P . R . 391 


99 


ಕರ್ನಾಟಕ ರಾಜ್ಯ ಪತ್ರ, ಗುರುವಾರ, ಮಾರ್ಚ್ ೨೨, ೨೦೧೨ 


JO1 - 9 


PERSONNEL AND ADMINISTRATIVE REFORMS SECRETARIAT 

NOTIFICATION 
No . DPAR 123 SFP 2011, Bangalore, Dated 2nd March , 2012 . 


Sri K . D . Udupudi, IFS , (KN - 98 ) Deputy Conservator of Forests , Honnavar Division , is transferred with immediate effect 
and posted until further orders as Deputy Conservator of Forests , Madikeri Wild Life Division , Madikeri in the existing vacancy . 


Dr. S . Ramesh , SFS, waiting for posting is posted with immediate effect and until further orders as Deputy Conservator of 
Forests , Honnavar Division , Honnavar vice Sri K . D . Udupudi, IFS transferred , by keeping IFS cadre post in abeyance . 


Sri V . Krishnamurthy, SFS , Deputy Conservator of Forests ,Working Plan , Bellary is transferred with immediate effect and 
posted until further orders as Deputy Conservator of Forests , Social Forestry (Zilla Panchayat), Tumkur in the existing vacancy. 


Sri R . N . Lakshman , SFS , Deputy Conservator of Forests , Social Forestry, Chitradurga is transferred with immediate 
effect and posted until further orders as Deputy Conservator of Forests, Hassan Territorial Division , Hassan vice Sri Ambadi 
Madhav, IFS transferred , by keeping IFS cadre pos in abeyance . 


Sri V . M . Halagatti, SFS , Deputy Conservator of Forests & Technical Assistant, Working Plan & Survey , Dharwad is 
transferred with immediate effect and posted until further orders as Deputy Conservator of Forests, Dharwad Territorial Division , 
Dharwad vice Sri P . Shankar, SFS transferred . 


Sri P . Shankar, SFS , Deputy Conservator of Forests , Dharwad Territorial Division , Dharwad is transferred with immediate 
effect and posted until further orders as Deputy Conservator of Forests & Technical Assistant, Working Plan & Survey , Dharwad 
vice Sri V . M . Halagatti, transferred . 


Sri M . Puttaswamy, SFS , Deputy Conservator of Forests, waiting for posting is posted with immediate effect and posted 
until further orders as Deputy Conservator of Forests , Virajpet Division , Virajpet in the existing vacancy , by keeping IFS cadre post 
in abeyance. 


By Order and in the name of the Governor of Karnataka , 

Ujjwalkumar Ghosh , 

Deputy Secretary to Government, 
Department of Personnel and Administrative Reforms (Services). 


P . R . 392 


PERSONNEL AND ADMINISTRATIVE REFORMS SECRETARIAT 

NOTIFICATION 
No . DPAR 654 SAS 2011, Bangalore, Dated 23rd December, 2012 . 


Sri M . B . Dyaberi, IAS (KN - 93), Inspector General of Registration & Commissioner of Stamps , Bangalore is transferred 
with immediate and his services are placed at the disposal of commerce and Industries Department until further orders for being 
posted as Executive Member & Chief Executive Officer, Karnataka Industrial Area Development Board , Bangalore in the existing 
vacancy , relieving Sri T . Sham Bhatt, IAS of additional charge . 


By Order and in the name of the Governor of Karnataka, 

N . Srinivasa Murthy , 

Under Secretary to Government, 
Department of Personnel and Administrative Reforms (Services -1). 


P . R . 393 


PERSONNEL AND ADMINISTRATIVE REFORMS SECRETARIAT 

NOTIFICATION 
No . DPAR 20 SAS 2012, Bangalore, Dated 29th February , 2012. 


The services of Shri Rajender Kumar Kataria , IAS (KN -96 ), Waiting for posting are placed at the disposal of Government 
of India w . e.f. 29 -02-2012 (afternoon ) for being appointed as Private Secretry to the Minister for Labour and Employment 
( ShriMallikarjun Kharge ) Government of India , New Delhi (in relaxation of Cooling off requirement) on deputation basis , for a period 


ಭಾಗ - ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೨೨, ೨೦೧೨ 


೨೮೩ 


of 05 years with effect from the date of taking over charge of the post or on co -terminus basis with the Minister or till he ceases to 
function as Private Secretary to the Minister or until further orders , whichever event occurs the earliest. 

Shri Rajender Kumar Kataria , IAS is relived from the State Government on 29-02 - 2012 (afternoon) to take up the new 
assignment atthe Centre . 

This is issued in pursuance of the Communication No. 03/1/ 2011-EO (MM -I), dated 21-02- 2012 of Department of 
Personnel & Training, Government of India, New Delhi. 

By Order and in the name of the Governor of Karnataka , 

U . H . Narayanaswamy, 

Under Secretary to Government, 
P . R . 394 

Department of Personnel and Administrative Reforms (Services-1). 
ಆರ್ಥಿಕ ಸಚಿವಾಲಯ 


ತಿದ್ದುಪಡಿ 
ಸಂಖ್ಯೆ : ಆಇ 79 ವಾತೆತ 2008, ಬೆಂಗಳೂರು, ದಿನಾಂಕ : 08ನೇ ಫೆಬ್ರವರಿ, 2012 . 
ಶ್ರೀಮತಿ ಬಿ. ಮಧುಮತಿ, ವಾಣಿಜ್ಯ ತೆರಿಗೆ ಉಪ ಆಯುಕ್ತರು, ಇವರನ್ನು ಸರ್ಕಾರಿ ಸೇವೆಯಿಂದ ವಜಾ ಮಾಡಿರುವ ದಿನಾಂಕ: 25 - 01 
2012ರ ಆದೇಶವನ್ನು ತಡೆಹಿಡಿಯಲಾದ ದಿನಾಂಕ: 06 - 02 - 2012ರ ಸರ್ಕಾರಿ ಆದೇಶ ಸಂಖ್ಯೆ ಆಇ 79 ವಾತೆತ 2008ರ ಆದೇಶದ ಭಾಗದ 
ಕೊನೆಯ ಸಾಲಿನಲ್ಲಿ "ಕೊನೆಯವರೆಗೆ ತಡೆಹಿಡಿಯಲಾಗಿದೆ" ಎಂಬುದರ ಬದಲಾಗಿ "ಕೊನೆಯವರೆಗೆ ಅಥವಾ ಅರ್ಜಿಯ ವಿಲೇವಾರಿ ಇವೆರಡರಲ್ಲಿ 
ಯಾವುದು ಮುಂಚಿತವೋ ಅಲ್ಲಿಯವರೆಗೆ ತಡೆಹಿಡಿಯಲಾಗಿದೆ ಎಂದು ತಿದ್ದಿ ಓದಿಕೊಳ್ಳತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಎಂ .ಆರ್. ಚಂದ್ರಶೇಖರಾಧ್ಯ , 

ಪೀಠಾಧಿಕಾರಿ , 
ಪಿ . ಆರ್ . 344 

ಆರ್ಥಿಕ ಇಲಾಖೆ ( ವಾಣಿಜ್ಯ ತೆರಿಗೆ - 2). 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 

ತಿದ್ದುಪಡಿ ಆದೇಶ 
ಸಂಖ್ಯೆ: ಆಕುಕ 89 ಎಂಎಸ್ಎನ್ 2011, ಬೆಂಗಳೂರು, ದಿನಾಂಕ: 24ನೇ ಜನವರಿ, 2012. 
ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಆಕುಕ 47 ಎಂಎಸ್ಎನ್ 2010, ದಿನಾಂಕ: 21 - 02 - 2011 ರ ಆದೇಶದಲ್ಲಿ "ವೇತನ ಶ್ರೇಣಿ 14050 
25050 ರ ಗ್ರೂಪ್- ಎ " ಎಂಬುದರ ಬದಲಾಗಿ ವೇತನ ಶ್ರೇಣಿ 12000 - 22650 ರ ಗ್ರೂಪ್‌- ಬಿ " ಎಂಬುದಾಗಿ ತಿದ್ದಿ ಓದಿಕೊಳ್ಳತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಐ. ಹೇಮನಾಥ್ , 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, 
ಪಿ . ಆರ್ . 345 

( ವೃಂದ ಮತ್ತು ನೇಮಕಾತಿ). 


ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ 

ತಿದ್ದುಪಡಿ 
ಸಂಖ್ಯೆ: ಆಕುಕ 110 ಪಿಟಿಡಿ 2009 ( ಭಾಗ -1), ಬೆಂಗಳೂರು, ದಿನಾಂಕ: 28ನೇ ಜನವರಿ, 2012 . 
ಅಧಿಸೂಚನೆ ಸಂಖ್ಯೆ: HFW 110 PTD 2009 , ದಿನಾಂಕ : 22 - 07 - 2011 ರ SCHEDULE -II ರಲ್ಲಿನ ಈ ಕೆಳಕಂಡ ತಃಖ್ಯೆಯಲ್ಲಿನ 
ಅಭ್ಯರ್ಥಿಗಳ ಕಲಂ 3 ರಲ್ಲಿನ ವಿವರಗಳನ್ನು ಕಲಂ 4 ರಲ್ಲಿರುವಂತೆ ತಿದ್ದಿ ಓದಿಕೊಳ್ಳತಕ್ಕದ್ದು. 
ದಿನಾಂಕ:22 - 07 - 2011ರ ದಿನಾಂಕ:22 - 07 - 2011ರ 

ಓದಿಕೊಳ್ಳಬೇಕಾಗಿರುವುದು 
ಸಂಖ್ಯೆ | ಅಧಿಸೂಚನೆಯಲ್ಲಿನ ಕ್ರಮ ಸಂಖ್ಯೆ ಅಧಿಸೂಚನೆಯಲ್ಲಿರುವುದು 
_ 1 | 2 

AYURVEDA 
1 [ ( ಆ) 

Dr. Rajesh Sugur 

Dr. Rajesh . S 


ಕ್ರಮ 


೨೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೨೨, ೨೦೧೨ 


ಭಾಗ - ೨ 


27( ಆ) 


Dr. Mamthashri. S 


Dr. Mamatha sri.. S 


32 ( ಆ ) 


Dr. Sanjaykumar N . D 


Dr. Sanjay kumar M . D 


33 ( ಆ ) 


DOB :26- 06 - 1973 


DOB: 26-10-1973 


34 ( ಆ) 


Dr. Katti Anand Basalingappa 


Dr. Anand Katti 


Category :111-B (R ) 


Category :General 


6 


36( ಆ) 


Dr. Adarsha H .G 


Dr. Adarsha S .G 


37 ( ಆ) 


Category :ll - A 


Category :General 


40( ಆ ) 


Dr. Nalini 


Dr. Nalini. N 


UNANI 


5 ( ಯು ) 


Dr. Naheeda Tabasum 


Dr. Naveeda Thabassum 


DOB:10- 08-1971 


| DOB : 10-08-1977 


ಕೆ. ಎನ್. ಹರಿಣಿಯಮ್ಮ , 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, 

( ಭಾರತೀಯ ವೈದ್ಯ ಪದ್ಧತಿ). 


ಪಿ . ಆರ್ , 346 


ಒಳಾಡಳಿತ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಒಣ 546 ಪಿಪಿಇ 2011 , ಬೆಂಗಳೂರು, ದಿನಾಂಕ : 29ನೇ ಫೆಬ್ರವರಿ, 2012 . 
ಶ್ರೀ ಐ . ಬಿ.ಚೌಧರಿ , ಸರ್ಕಾರಿ ಅಭಿಯೋಜಕರು, ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ , ಕೊಪ್ಪಳ ಇವರನ್ನು ಅವರ ಕೋರಿಕೆಯ ಮೇರೆಗೆ 
ಹಾಗೂ ಮುಂದಿನ ಆದೇಶದವರೆಗೆ ಖಾಲಿ ಇರುವ ಬಿಜಾಪುರದ 3ನೇ ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದ ಸರ್ಕಾರಿ ಅಭಿಯೋಜಕರ ಹುದ್ದೆಗೆ 
ಈ ಕೂಡಲೇ ಜಾರಿಗೆ ಬರುವಂತೆ ವರ್ಗಾವಣೆ ಮಾಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಹೆಚ್ .ಕೆ. ನಿಂಗಪ್ಪ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 

ಒಳಾಡಳಿತ ಇಲಾಖೆ, 
ಪಿ . ಆರ್ . 364 

(ಪೋಲೀಸ್ ಸೇವೆಗಳು – ಬಿ). 
ಒಳಾಡಳಿತ ಸಚಿವಾಲಯ 


ಅಧಿಸೂಚನೆ 


ಸಂಖ್ಯೆ : ಒಣ 16 ಪಿಪಿಇ 2012 , ಬೆಂಗಳೂರು, ದಿನಾಂಕ: 29ನೇ ಫೆಬ್ರವರಿ , 2012. 
ಶ್ರೀ ಅಶೋಕ ನಾರಾಯಣ ನಾಯ್ಕ, ಸರ್ಕಾರಿ ಅಭಿಯೋಜಕರು, ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ , ಚಿಕ್ಕಮಗಳೂರು ಅವರಿಗೆ 
ಕರ್ನಾಟಕ ನಾಗರೀಕ ಸೇವಾ ನಿಯಮ 285 (1)( ಎ) ರ ಅನ್ವಯ ದಿನಾಂಕ: 29 - 02 - 2012ರಿಂದ ಅಪರಾ 
ಸೇವೆಯಿಂದ ಸ್ವಯಂನಿವೃತ್ತಿ ಹೊಂದಲು ಅನುಮತಿಯನ್ನು ನೀಡಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಹೆಚ್.ಕೆ. ನಿಂಗಪ್ಪ, 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಒಳಾಡಳಿತ ಇಲಾಖೆ, 
( ಪೊಲೀಸ್ ಸೇವೆಗಳು – ಬಿ). 


ಪಿ .ಆರ್ . 365 


ಭಾಗ - ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೨೨, ೨೦೧೨ 


೨೮೫ 


ಇಂಧನ ಸಚಿವಾಲಯ 


ಅಧಿಸೂಚನೆ 


ಸಂಖ್ಯೆ: ಇಎನ್ 24 ಇಇಬಿ 2012, ಬೆಂಗಳೂರು, ದಿನಾಂಕ: 28ನೇ ಜನವರಿ, 2012 . 
ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಡಿಪಿಎಆರ್ 74 ಎಸ್ಎಎಸ್ 2012 ದಿನಾಂಕ: 25 - 01-2012ರ ಮೇರೆಗೆ ಶ್ರೀ ಮುದ್ದುಮೋಹನ್, 
ಕೆ.ಎ .ಎಸ್ ., (ನೇಮಕಾತಿ ನಿರೀಕ್ಷಣೆಯಲ್ಲಿರುವ) ಇವರನ್ನು ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತದಲ್ಲಿ ಖಾಲಿಯಿರುವ ಪ್ರಧಾನ 
ವ್ಯವಸ್ಥಾಪಕರು ( ಆಡಳಿತ) ಹುದ್ದೆಗೆ ನೇಮಿಸಲು ಇಂಧನ ಇಲಾಖೆಯ ವಶಕ್ಕೆ ನೀಡಿದ್ದು, ಅದರಂತೆ ಶ್ರೀ ಮುದ್ದುಮೋಹನ್, ಕೆ. ಎ. ಎಸ್., ಇವರನ್ನು 
ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತದ ಪ್ರಧಾನ ವ್ಯವಸ್ಥಾಪಕರು ( ಆಡಳಿತ) ಹುದ್ದೆಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಮತ್ತು ಮುಂದಿನ 
ಆದೇಶದವರೆಗೆ ಮರು ನೇಮಿಸಿ ಆದೇಶಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಸುರೇಶ್, ಬಿ. ಕೃಷ್ಣಪ್ಪನವರ್‌ , 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಇಂಧನ ಇಲಾಖೆ. 


ಪಿ . ಆರ್ . 366 


ಇಂಧನ ಸಚಿವಾಲಯ 


ಅಧಿಸೂಚನೆ 
ಸಂಖ್ಯೆ : ಇಎನ್ 42 ಇಇಜಿ 2012, ಬೆಂಗಳೂರು, ದಿನಾಂಕ: 16ನೇ ಫೆಬ್ರವರಿ, 2012. 
ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಸಿಆಸುಇ 01 ಆಸೇವ 2012 ದಿನಾಂಕ 10 - 02 - 2012ರ ಮೇರೆಗೆ ಶ್ರೀಮತಿ ಕೆ. ಎಂ . ಗಾಯತ್ರಿ, ಕೆ. ಎ .ಎಸ್., 
( ಹಿರಿಯ ಶ್ರೇಣಿ) ನೇಮಕಾತಿ ನಿರೀಕ್ಷಣೆಯಲ್ಲಿರುವ ಇವರನ್ನು ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತದಲ್ಲಿ ಖಾಲಿಯಿರುವ 
ಪ್ರಧಾನ ವ್ಯವಸ್ಥಾಪಕರು (ಆಡಳಿತ ಮತ್ತು ಮಾನವ ಸಂಪನ್ಮೂಲ), ಹುದ್ದೆಗೆ ನೇಮಿಸಲು ಇವರ ಸೇವೆಯನ್ನು ಇಂಧನ ಇಲಾಖೆಯ ವಶಕ್ಕೆ ನೀಡಿದ್ದು, 
ಅದರಂತೆ ಶ್ರೀಮತಿ ಕೆ. ಎಂ . ಗಾಯತ್ರಿ, ಕೆ.ಎ .ಎಸ್., ( ಹಿರಿಯ ಶ್ರೇಣಿ) ಇವರನ್ನು ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತದಲ್ಲಿ 
ಖಾಲಿಯಿರುವ ಪ್ರಧಾನ ವ್ಯವಸ್ಥಾಪಕರು ( ಆಡಳಿತ ಮತ್ತು ಮಾನವ ಸಂಪನ್ಮೂಲ), ಹುದ್ದೆಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಮತ್ತು ಮುಂದಿನ 
ಆದೇಶದವರೆಗೆ ಮರು ನೇಮಿಸಿ ಆದೇಶಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಸುರೇಶ್, ಬಿ. ಕೃಷ್ಣಪ್ಪನವರ್ , 

ಸರ್ಕಾರದ ಅಧೀನ ಕಾರ್ಯದರ್ಶಿ 
ಪಿ . ಆರ್ . 367 

ಇಂಧನ ಇಲಾಖೆ. 
ಇಂಧನ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಇಎನ್ 143 ಸಮನ್ವಯ 2011, ಬೆಂಗಳೂರು, ದಿನಾಂಕ: 29ನೇ ಫೆಬ್ರವರಿ , 2012. 
ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತ, ಬೆಂಗಳೂರು ಇದರ ಮೆಮೊರಾಂಡಮ್ ಆಫ್ ಅಸೋಸಿಯೇಷನ್ ಮತ್ತು ಆರ್ಟಿಕಲ್ಸ್ ಆಫ್ 
ಅಸೋಸಿಯೇಷನ್‌ನ ಕಲಂ 22 (1) ಮತ್ತು 23ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಶ್ರೀ ಎಂ. ಬಿ. ಜಯರಾಮ್, ಕಾರ್ಯನಿರ್ವಾಹಕ 
ನಿರ್ದೇಶಕರು (ಕಾರ್ಪೋರೇಟ್ ಕಮ್ಯುನಿಕೇಷನ್ಸ್), ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತ, ಬೆಂಗಳೂರು ಇವರನ್ನು ಕರ್ನಾಟಕ ವಿದ್ಯುತ್ ನಿಗಮ 
ನಿಯಮಿತದ ಆಡಳಿತ ಮಂಡಳಿಯ ನಿರ್ದೇಶಕರು ( ಆಡಳಿತ) ಆಗಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ವಯೋನಿವೃತ್ತಿಯ ದಿನಾಂಕದವರೆಗೆ 
ಅಂದರೆ , ದಿನಾಂಕ:29 - 02 - 2012ರವರೆಗೆ ನೇಮಕ ಮಾಡಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಸುರೇಶ್. ಬಿ. ಕೃಷ್ಣಪ್ಪನವರ್ , 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಇಂಧನ ಇಲಾಖೆ. 


ಪಿ . ಆರ್ . 368 


ಕರ್ನಾಟಕ ರಾಜ್ಯ ಪತ್ರ, ಗುರುವಾರ, ಮಾರ್ಚ್ ೨೨, ೨೦೧೨ 


ಭಾಗ- ೨ 


ಕಂದಾಯ ಸಚಿವಾಲಯ 


ಅಧಿಸೂಚನೆ 


ಸಂಖ್ಯೆ : ಕಂಣ 2 ಎಟಿಎಸ್ 2012 (P -1), ಬೆಂಗಳೂರು, ದಿನಾಂಕ: 23ನೇ ಫೆಬ್ರವರಿ, 2012 . 


ಶ್ರೀ ಬಾಲರಾಜ ದೇವರಖದ್ರಾ, ಶಾಖಾಧಿಕಾರಿ, ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಕಾರ್ಯಕಾರಿ - ಎ), ಕರ್ನಾಟಕ ಸರ್ಕಾರ 
ಸಚಿವಾಲಯ ಇವರನ್ನು ಸಾರ್ವಜನಿಕ/ ಆಡಳಿತ ಹಿತದೃಷ್ಟಿಯಿಂದ ಗುಲ್ಬರ್ಗಾ ಜಿಲ್ಲೆಯ ಚಿತ್ತಾಪುರ ತಾಲ್ಲೂಕಿನಲ್ಲಿ ಖಾಲಿ ಇರುವ ತಹಶೀಲ್ದಾರ್‌ ಹುದ್ದೆಗೆ 
ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನಿಯೋಜಿಸಿ ಆದೇಶಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎನ್ . ಗೋಪಾಲಯ್ಯ , 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಕಂದಾಯ ಇಲಾಖೆ (ಸೇವೆಗಳು - 3). 


ಪಿ. ಆರ್ . 369 


ಕಂದಾಯ ಸಚಿವಾಲಯ 


ಅಧಿಸೂಚನೆ 
ಸಂಖ್ಯೆ: ಆರ್‌ಡಿ 265 ಎಎಸ್‌ಡಿ 2011 , ಬೆಂಗಳೂರು, ದಿನಾಂಕ : 18ನೇ ಫೆಬ್ರವರಿ, 2012. 
ಶ್ರೀ ಎನ್. ಆರ್.ಉಮೇಶ್ ಚಂದ್ರ ತಹಶೀಲ್ದಾರ್‌, ಚಿಕ್ಕನಾಯಕನಹಳ್ಳಿ, ತುಮಕೂರು ಜಿಲ್ಲೆ ಇವರು ಸ್ಥಳ ನೇಮಕಾತಿಗಾಗಿ ಕಾಯಲಾಗಿದ್ದ 
ದಿನಾಂಕ:10 - 02 - 2011 ರಿಂದ 26 - 04 - 2011 ರವರೆಗಿನ ಅವಧಿಯನ್ನು ಕೆ.ಸಿ.ಎಸ್‌.ಆರ್‌. ನಿಯಮ 8(15)(ಎಫ್) ರನ್ವಯ ಕಡ್ಡಾಯ ನಿರೀಕ್ಷಣಾ ಅವಧಿ 
ಎಂದು ಮಂಜೂರು ಮಾಡಿ ಆದೇಶಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 


ಪಿ . ಆರ್ . 370 


ಎನ್ . ಗೋಪಾಲಯ್ಯ , 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಕಂದಾಯ ಇಲಾಖೆ (ಸೇವೆಗಳು -3). 
ಕಂದಾಯ ಸಚಿವಾಲಯ 

ಅಧಿಸೂಚನೆ 
ಇ 4 ಭೂದಾಸೇ ( 1) 2012 , ಬೆಂಗಳೂರು, ದಿನಾಂಕ: 02ನೇ ಮಾರ್ಚ್, 2012. 


ಭೂಮಾಪನ ಕಂದಾಯ ವ್ಯವಸ್ಥೆ ಮತ್ತು ಭೂದಾಖಲೆಗಳ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಶ್ರೀ ಜೆ.ಆರ್.ರೂಗಿ, ಜಿಲ್ಲಾಧಿಕಾರಿಗಳ 
ತಾಂತ್ರಿಕ ಸಹಾಯಕರು ಹಾಗೂ ಪದನಿಮಿತ್ತ ಭೂದಾಖಲೆಗಳ ಉಪ ನಿರ್ದೇಶಕರು, ಜಿಲ್ಲಾಧಿಕಾರಿಗಳ ಕಛೇರಿ, ಬೆಳಗಾಂ ಇವರನ್ನು ಸಮಸಂಖ್ಯೆಯ 
ದಿನಾಂಕ: 23 - 02 - 2012 ರ ಅಧಿಸೂಚನೆಯಲ್ಲಿ ಜಿಲ್ಲಾಧಿಕಾರಿಗಳ ತಾಂತ್ರಿಕ ಸಹಾಯಕರು ಹಾಗೂ ಪದನಿಮಿತ್ತ ಭೂದಾಖಲೆಗಳ ಉಪ ನಿರ್ದೇಶಕರು, 
ಜಿಲ್ಲಾಧಿಕಾರಿಗಳ ಕಛೇರಿ, ಬಿಜಾಪುರ ಇಲ್ಲಿಗೆ ವರ್ಗಾಯಿಸಲಾಗಿದ್ದ ವರ್ಗಾವಣೆ ಆದೇಶವನ್ನು ಮಾರ್ಪಡಿಸಿ, ಸಾರ್ವಜನಿಕ ಹಾಗೂ ಆಡಳಿತ 
ಹಿತದೃಷ್ಟಿಯಿಂದ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಜಿಲ್ಲಾಧಿಕಾರಿಗಳ ತಾಂತ್ರಿಕ ಸಹಾಯಕರು ಹಾಗೂ ಪದನಿಮಿತ್ತ 
ಭೂದಾಖಲೆಗಳ 
ಉಪ ನಿರ್ದೇಶಕರು , ಜಿಲ್ಲಾಧಿಕಾರಿಗಳ ಕಛೇರಿ, ಬೆಳಗಾಂ ಹುದ್ದೆಯಲ್ಲಿಯೇ ಮುಂದುವರಿಸಿ ಆದೇಶಿಸಿದೆ. 


ಶ್ರೀಮತಿ ನಾ ಎಂ .ಪೀರ್‌ಜಾದೆ, ಭೂದಾಖಲೆಗಳ ಉಪ ನಿರ್ದೇಶಕರು ಇವರು ಮುಂದಿನ ಸ್ಥಳ ನಿಯುಕ್ತಿಗಾಗಿ ಆಯುಕ್ತರು, ಭೂಮಾಪನ 
ಇಲಾಖೆಯಲ್ಲಿ ವರದಿ ಮಾಡಿಕೊಳ್ಳತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಸಿದ್ದಲಿಂಗಯ್ಯ , 

ಸರ್ಕಾರದ ಉಪ ಕಾರ್ಯದರ್ಶಿ , 
ಪಿ . ಆರ್ . 371 

ಕಂದಾಯ ಇಲಾಖೆ (ಭೂಮಾಪನ ಮತ್ತು ಪುನರ್‌ವಸತಿ). 


ಭಾಗ - ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೨೨, ೨೦೧೨ 


೨೮೭ 


ಕಂದಾಯ ಸಚಿವಾಲಯ 


ಅಧಿಸೂಚನೆ 
ಸಂಖ್ಯೆ: ಕಂಇ 9 ಎಟಿಎಸ್ 2012 , ಬೆಂಗಳೂರು, ದಿನಾಂಕ: 17ನೇ ಫೆಬ್ರವರಿ , 2012 . 
ಶ್ರೀ ಅಜೀಜ್ ದೇಸಾಯಿ , ತಹಶೀಲ್ದಾರ್‌, ಹಳಿಯಾಳ ತಾಲ್ಲೂಕು, ಉತ್ತರ ಕನ್ನಡ ಜಿಲ್ಲೆ ಇವರನ್ನು ಸಾರ್ವಜನಿಕ/ ಆಡಳಿತ ಹಿತದೃಷ್ಟಿಯಿಂದ 
ಪ್ರಸ್ತುತ ಕರ್ತವ್ಯ ನಿರ್ವಹಿಸುತ್ತಿರುವ ಸ್ಥಳದಲ್ಲಿಯೇ ಮುಂದುವರೆಸಿ ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಎನ್.ಗೋಪಾಲಯ್ಯ , 

ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಪಿ . ಆರ್ . 372 

ಕಂದಾಯ ಇಲಾಖೆ (ಸೇವೆಗಳು - 3). 
ಕಂದಾಯ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಕಂಇ 4 ಭೂದಾಸೇ (1) 2012 , ಬೆಂಗಳೂರು, ದಿನಾಂಕ: 23ನೇ ಫೆಬ್ರವರಿ, 2012. 
ಭೂಮಾಪನ ಕಂದಾಯ ವ್ಯವಸ್ಥೆ ಮತ್ತು ಭೂದಾಖಲೆಗಳ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಈ ಕೆಳಗೆ ತಿಳಿಸಿರುವ 
ಭೂದಾಖಲೆಗಳ ಉಪ ನಿರ್ದೇಶಕರುಗಳನ್ನು ಅವರುಗಳ ಹೆಸರಿನ ಮುಂದೆ ಸೂಚಿಸಿರುವ ಸ್ಥಳಗಳಿಗೆ ಸಾರ್ವಜನಿಕ ಹಾಗೂ ಆಡಳಿತ ಹಿತದೃಷ್ಟಿಯಿಂದ 
ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ವರ್ಗಾಯಿಸಿ ನೇಮಿಸಲಾಗಿದೆ. 


ಕ್ರ. ಸಂ . 


ಹೆಸರು ಪದನಾಮ ಹಾಗೂ ಹಾಲಿ ಕರ್ತವ್ಯ 

ನಿರ್ವಹಿಸುತ್ತಿರುವ ಸ್ಥಳ 


ವರ್ಗಾಯಿಸಲಾದ ಸ್ಥಳ 


ಜಿಲ್ಲಾಧಿಕಾರಿಗಳ ತಾಂತ್ರಿಕ ಸಹಾಯಕರು ಹಾಗೂ 
ಪದನಿಮಿತ್ತ ಭೂದಾಖಲೆಗಳ ಉಪ ನಿರ್ದೇಶಕರು, 
ಜಿಲ್ಲಾಧಿಕಾರಿಗಳ ಕಛೇರಿ, ಬಾಗಲಕೋಟೆ 
ಶ್ರೀಮತಿ ನಾ ಎಂ . ಪೀರ್‌ಜಾದೆ ಇವರ ಸ್ಥಳಕ್ಕೆ 


qCH 


ಶ್ರೀ ಗೋಪಾಲ್ ಮಾಲಗಿತ್ತಿ , 
ಜಿಲ್ಲಾಧಿಕಾರಿಗಳ ತಾಂತ್ರಿಕ ಸಹಾಯಕರು ಹಾಗೂ 
ಪದನಿಮಿತ್ತ ಭೂದಾಖಲೆಗಳ ಉಪ 
ನಿರ್ದೇಶಕರು, ಜಿಲ್ಲಾಧಿಕಾರಿಗಳ ಕಛೇರಿ, 
ಕೋಲಾರ. 
ಶ್ರೀಮತಿ ನಜ್ಞಾ ಎಂ . ಪೀರ್‌ಜಾದೆ, 
ಜಿಲ್ಲಾಧಿಕಾರಿಗಳ ತಾಂತ್ರಿಕ ಸಹಾಯಕರು ಹಾಗೂ 
ಪದನಿಮಿತ್ತ ಭೂದಾಖಲೆಗಳ ಉಪ 
ನಿರ್ದೇಶಕರು, ಜಿಲ್ಲಾಧಿಕಾರಿಗಳ ಕಛೇರಿ, 
ಬಾಗಲಕೋಟೆ 


ಜಿಲ್ಲಾಧಿಕಾರಿಗಳ ತಾಂತ್ರಿಕ ಸಹಾಯಕರು ಹಾಗೂ 
ಪದನಿಮಿತ್ತ ಭೂದಾಖಲೆಗಳ ಉಪ ನಿರ್ದೇಶಕರು, 
ಜಿಲ್ಲಾಧಿಕಾರಿಗಳ ಕಛೇರಿ, ಬೆಳಗಾಂ 
ಶ್ರೀ ಜೆ.ಆರ್‌.ರೂಗಿ ಇವರ ಸ್ಥಳಕ್ಕೆ 


ಶ್ರೀ ಜೆ.ಆರ್‌.ರೂಗಿ, 
ಜಿಲ್ಲಾಧಿಕಾರಿಗಳ ತಾಂತ್ರಿಕ ಸಹಾಯಕರು ಹಾಗೂ 
ಪದನಿಮಿತ್ತ ಭೂದಾಖಲೆಗಳ ಉಪ 
ನಿರ್ದೇಶಕರು, ಜಿಲ್ಲಾಧಿಕಾರಿಗಳ ಕಛೇರಿ, 
ಬೆಳಗಾಂ 


ಜಿಲ್ಲಾಧಿಕಾರಿಗಳ ತಾಂತ್ರಿಕ ಸಹಾಯಕರು ಹಾಗೂ 
ಪದನಿಮಿತ್ತ ಭೂದಾಖಲೆಗಳ ಉಪ ನಿರ್ದೇಶಕರು, 
ಜಿಲ್ಲಾಧಿಕಾರಿಗಳ ಕಛೇರಿ, ಬಿಜಾಪುರ ಇಲ್ಲಿನ 
ಖಾಲಿ ಹುದ್ದೆಗೆ 


ಈ ಮೇಲಿನ ಭೂದಾಖಲೆಗಳ ಉಪ ನಿರ್ದೇಶಕರುಗಳನ್ನು ವರ್ಗಾವಣೆ ಆಗಿರುವ ಸ್ಥಳಕ್ಕೆ ಹಾಜರಾಗುವಂತೆ ಸೂಚಿಸಿ ತಕ್ಷಣದಿಂದ 
ಬಿಡುಗಡೆಗೊಳಿಸುವಂತೆ ಆಯುಕ್ತರು, ಭೂಮಾಪನ ಕಂದಾಯ ವ್ಯವಸ್ಥೆ ಮತ್ತು ಭೂದಾಖಲೆಗಳ ಇಲಾಖೆರವರಿಗೆ ಸೂಚಿಸಿದೆ. ಬಿಡುಗಡೆಗೊಂಡ 
ಭೂದಾಖಲೆಗಳ ಉಪ ನಿರ್ದೇಶಕರುಗಳು ತಕ್ಷಣ ಕರ್ತವ್ಯಕ್ಕೆ ಹಾಜರಾಗಿ ಸರ್ಕಾರಕ್ಕೆ ವರದಿ ನೀಡುವುದು. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಬಿ. ವಿ. ಚೌಕಿಮಠ, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 373 

ಕಂದಾಯ ಇಲಾಖೆ ( ಭೂಮಾಪನ). 


೨೮೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮಾರ್ಚ್ ೨೨, ೨೦೧೨ 


ಭಾಗ- ೨ 


PERSONNEL AND ADMINISTRATIVE REFORMS SECRETARIAT 

CORRIGENDUM 
No. DPAR 206 SIS 2011 , BANGALORE , DATED : 29th February , 2012 


In Government letter of even no dated : 25 -02 - 2012 against the name of Dr.E . V . Ramana Reddy, IAS (KN -88 ), Secretary 
to Government, Health and Family Welfare Department, Bangalore at Sl.No . 2, the topic " Health and Family Welfare Department - 
Trading System " shall be substituted and read as " Health and Family Welfare Department – Mother and Child Tracking 
System " . 


By Order and in the name of the Governor of Karnataka , 

U .H . NARAYANASWAMY, 
Under Secretary to Government, 

DP & AR (Services -1). 


P . R : 374 


ಕಂದಾಯ ಸಚಿವಾಲಯ 


ಅಧಿಸೂಚನೆ 
ಸಂಖ್ಯೆ : ಕಂಇ 6 ಎಟಿಎಸ್ 2012 , ಬೆಂಗಳೂರು, ದಿನಾಂಕ: 18ನೇ ಫೆಬ್ರವರಿ, 2012 . 
ಡಾ|| ದಾಕ್ಷಾಯಿಣಿ, ಚುನಾವಣಾ ತಹಶೀಲ್ದಾರ್‌, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ , ಬೆಂಗಳೂರು ದಕ್ಷಿಣ ಇವರನ್ನು 
ಸಾರ್ವಜನಿಕ/ ಆಡಳಿತ ಹಿತದೃಷ್ಟಿಯಿಂದ ರಾಮನಗರ ಜಿಲ್ಲೆ ಕನಕಪುರ ತಾಲ್ಲೂಕಿನಲ್ಲಿ ಖಾಲಿಯಿರುವ ತಹಶೀಲ್ದಾರ್ ಹುದ್ದೆಗೆ ಈ ತಕ್ಷಣದಿಂದ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ವರ್ಗಾಯಿಸಿ ಆದೇಶಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಎನ್ . ಗೋಪಾಲಯ್ಯ , 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಕಂದಾಯ ಇಲಾಖೆ (ಸೇವೆಗಳು - 3 ) . 


ಪಿ . ಆರ್ , 375 


ಆರ್ಥಿಕ ಸಚಿವಾಲಯ 


ಅಧಿಸೂಚನೆ 


ಸಂಖ್ಯೆ: ಆಇ 343 ವಾತೆಸಿ 2011 , ಬೆಂಗಳೂರು, ದಿನಾಂಕ: 18ನೇ ಫೆಬ್ರವರಿ , 2012 . 
ವಾಣಿಜ್ಯ ತೆರಿಗೆ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀ ಕೆ.ಸಿ. ಮಲ್ಲಾನಾಯಕ್, ವಾಣಿಜ್ಯ ತೆರಿಗೆ ಸಹಾಯಕ ಆಯುಕ್ತರು, ಎಲ್‌ವಿಓ 
450, ಬಿಜಾಪುರ ಇವರಿಗೆ ವೇತನ ಶ್ರೇಣಿ ರೂ .18150 - 26925 ರಲ್ಲಿ ವಾಣಿಜ್ಯ ತೆರಿಗೆ ಉಪ ಆಯುಕ್ತರಾಗಿ ಸ್ಥಾನಪನ್ನಾಬಡ್ತಿ ನೀಡಿ, ಪ್ರಸ್ತುತ ಖಾಲಿ 
ಇರುವ ವಾಣಿಜ್ಯ ತೆರಿಗೆ ಉಪ ಆಯುಕ್ತರು ( ಜಾರಿ), ಚಳ್ಳಕೆರೆ, ವಾಣಿಜ್ಯ ತೆರಿಗೆ ಜಂಟಿ ಆಯುಕ್ತರು ( ಜಾರಿ ) ಬಳ್ಳಾರಿ ವಿಭಾಗ ಹುದ್ದೆಗೆ ತಕ್ಷಣದಿಂದ 
ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನೇಮಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 

ಟಿ . ಹನುಮಂತೇಗೌಡ, 

ಪೀಠಾಧಿಕಾರಿ ( ಪ್ರಭಾರ) 
ಪಿ . ಆರ್ . 376 

ಆರ್ಥಿಕ ಇಲಾಖೆ ( ವಾ . ತೆ -2). 
ಆರ್ಥಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಆಇ 17 ರಾಲೆಪ 2012 , ಬೆಂಗಳೂರು, ದಿನಾಂಕ: 22ನೇ ಫೆಬ್ರವರಿ, 2012. 
ಶ್ರೀ ಡಿ. ಸಂಪತ್ ಕುಮಾರ್ , ಸಹಾಯಕ ನಿಯಂತ್ರಕರು, ರಾಜ್ಯ ಲೆಕ್ಕಪತ್ರ ಇಲಾಖೆ ಇವರಿಗೆ ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಯ 
ನಿಯಮ 285 (1)( ಎ ) ರಡಿಯಲ್ಲಿ ದಿನಾಂಕ : 31 - 03 - 2012ರಿಂದ ಅನ್ವಯಿಸುವಂತೆ ಸ್ವಇಚ್ಛಾ ನಿವೃತ್ತಿ ಹೊಂದಲು ಅನುಮತಿ ನೀಡಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಬಿ .ಎಲ್.ರಮೇಶ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಆರ್ಥಿಕ ಇಲಾಖೆ ( ಆಡಳಿತ & ಮುಂಗಡ). 


ಪಿ . ಆರ್ . 377 


ಭಾಗ - ೨ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ , ಮಾರ್ಚ್ ೨೨ , ೨೦೧೨ 


೨೮೯ 


ಆರ್ಥಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆಇ 380 ರಾಲೆಪ 2011 , ಬೆಂಗಳೂರು, ದಿನಾಂಕ: 23ನೇ ಫೆಬ್ರವರಿ , 2012. 
ಶ್ರೀ ಎನ್.ಎಸ್. ಲೋಕೇಶ್, ಲೆಕ್ಕಪರಿಶೋಧನಾಧಿಕಾರಿ , ಕಾರ್ಯಪಾಲಕ ಅಭಿಯಂತರರ ಕಚೇರಿ, ಆರ್ & ಆರ್ ವಿಭಾಗ , 
ನಂ .3, ಕೆ.ಎನ್ .ಎಲ್.ಎಲ್., ಹಾರೋಗೇರಿ, ರಾಯಭಾಗ ತಾಲ್ಲೂಕು ಇಲ್ಲಿಗೆ ಪದೋನ್ನತಿ ಆದೇಶದಲ್ಲಿರುವ ಇವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ 
ಹಾಗೂ ಮುಂದಿನ ಆದೇಶದವರೆಗೆ ಲೆಕ್ಕಪರಿಶೋಧನಾಧಿಕಾರಿ, ಮುಖ್ಯ ಇಂಜಿನಿಯರ್‌ರವರ ಕಚೇರಿ ( ಸಿ & ಬಿ), ಲೋಕೋಪಯೋಗಿ ಇಲಾಖೆ, 
ಬೆಂಗಳೂರು - ಖಾಲಿ ಹುದ್ದೆಗೆ ವರ್ಗಾಯಿಸಿ ನೇಮಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

- ಬಿ .ಎಲ್ .ರಮೇಶ, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 378 

ಆರ್ಥಿಕ ಇಲಾಖೆ ( ಆಡಳಿತ & ಮುಂಗಡ). 


ಆರ್ಥಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಆಇ 23 ರಾಲೆಪ 2012, ಬೆಂಗಳೂರು, ದಿನಾಂಕ: 21ನೇ ಫೆಬ್ರವರಿ, 2012 . 
ಶ್ರೀ ಎನ್. ಸಿ. ಸಿದ್ದನಂಶ ಾಧ್ಯ , ಲೆಕ್ಕಪರಿಶೋಧನಾಧಿಕಾರಿ, ರಾಜ್ಯ ಲೆಕ್ಕಪತ್ರ ಇಲಾಖೆ ಇವರನ್ನು ಆಂತರಿಕ ಆರ್ಥಿಕ ಸಲಹೆಗಾರರ ಶಾಖೆ, 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಸಚಿವಾಲಯ , ಬೆಂಗಳೂರು ಇಲ್ಲಿ ಖಾಲಿ ಇರುವ ಲೆಕ್ಕಪರಿಶೋಧನಾಧಿಕಾರಿ , ಹುದ್ದೆಗೆ ನೇಮಿಸಲು 
ಇವರ ಸೇವೆಯನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಸಿಬ್ಬ 

ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯ ವಶಕ್ಕೆ 
ನೀಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಬಿ .ಎಲ್. ರಮೇಶ, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ . 379 

ಆರ್ಥಿಕ ಇಲಾಖೆ ( ಆಡಳಿತ & ಮುಂಗಡ). 
ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಸಚಿವಾಲಯ 

- ಅಧಿಸೂಚನೆ 
ಸಂಖ್ಯೆ : ಪಸಂಮೀ 30 ಪಅಸೇ 2012, ಬೆಂಗಳೂರು, ದಿನಾಂಕ : 23 - 2 - 2012 


ಡಾ . ಎಂ .ಕೆ . ಶೇಷಪ್ಪ, ಜಂಟಿ ನಿರ್ದೇಶಕರು, ಪಶುಪಾಲನಾ ಮತ್ತು ಪಶುವೈದ್ಯ ಸೇವಾ ಇಲಾಖೆ, ಪ್ರಸ್ತುತ ಉಪ ನಿಬಂಧಕರು, ಕರ್ನಾಟಕ 
ಪಶುವೈದ್ಯಕೀಯ ಪರಿಷತ್ , ಬೆಂಗಳೂರು ಇವರಿಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ರೂ . 24450 - 31800 ವೇತನ 
ಶ್ರೇಣಿಯ ಅಪರ ನಿರ್ದೇಶಕರ ಹುದ್ದೆಗೆ ಸ್ಥಾನಪನ್ನ ಬಡ್ತಿ ನೀಡಿ ಕರ್ನಾಟಕ ಪಶುವೈದ್ಯಕೀಯ ಷರಿಷತ್ , ಬೆಂಗಳೂರು ಇಲ್ಲಿ ಖಾಲಿ ಇರುವ ನಿಬಂಧಕರ 
ಹುದ್ದೆಗೆದುರಾಗಿ ನಿಯೋಜಿಸಲಾಗಿದೆ. 


ಕ 


ಸದರಿಯವರು ಒಂದು ದಿನದ ಮಟ್ಟಿಗೆ ಕೇಂದ್ರ ಕಛೇರಿಯಲ್ಲಿ ಯಾವುದಾದರೂ ಅಪರ ನಿರ್ದೇಶಕರ ಹುದ್ದೆಗೆದುರಾಗಿ ಕಾರ್ಯ ವರದಿ 
ಮಾಡಿಕೊಂಡು ಕರ್ತವ್ಯ ನಿರ್ವಹಿಸಿ, ತದನಂತರ ನಿಬಂಧಕರು, ಕರ್ನಾಟಕ ಪಶುವೈದ್ಯಕೀಯ ಪರಿಷತ್ , ಬೆಂಗಳೂರು ಈ ಹುದ್ದೆಯಲ್ಲಿ ಕರ್ತವ್ಯಕ್ಕೆ ವರದಿ 
ಮಾಡಿಕೊಳ್ಳತಕ್ಕದ್ದು ಹಾಗೂ ಪ್ರಸ್ತುತ ನಿರ್ವಹಿಸುತ್ತಿರುವ ಉಪ ನಿಬಂಧಕರು, ಕರ್ನಾಟಕ ಪಶುವೈದ್ಯಕೀಯ ಪರಿಕ 
ಪ್ರಭಾರವನ್ನು ಡಾ . ಹೆಚ್. ಎ .ಕೆ. ನಯೀಂ, ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ಸಹಕಾರ ಕುಕ್ಕುಟ ಮಹಾ ಮಂಡಳಿ, ಬೆಂಗಳೂರು ಇವರಿಗೆ 
ವಹಿಸತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಸರಸಾ 
ಪಿ . ಆರ್ , 395 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಶುಸಂಗೋಪನೆ & ಮೀನುಗಾರಿಕೆ ಇಲಾಖೆ. 

( ಪಶುಸಂಗೋಪನೆ). 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಸಿಆಸುಇ 10 ಆಸೇವ 2009 ( ಭಾ -2), ಬೆಂಗಳೂರು, ದಿನಾಂಕ : 28 -2 - 2012 
ಕಂದಾಯ ಇಲಾಖೆಯ ಅಧಿಸೂಚನೆ ಸಂಖ್ಯೆ : ಕಂಇ 4 ಎಟಿಎಸ್ 96 ದಿನಾಂಕ : 1 - 4 -1998 ರಲ್ಲಿ ಪ್ರಕಟಿಸಲಾದ ತಹಶೀಲ್ದಾರ್‌ ಗ್ರೇಡ್- 1 
ವೃಂದದ ತಾತ್ಕಾಲಿಕ ಜೇಷ್ಠತಾ ಪಟ್ಟಿಯ ಆಧಾರದ ಮೇಲೆ ಶ್ರೀ ಸಿ.ತಿಪ್ಪೇಸ್ವಾಮಿ , ನಿವೃತ್ತ ತಹಶೀಲ್ದಾರ್‌ ಗ್ರೇಡ್-1 ಅಧಿಕಾರಿ, ಇವರಿಗೆ ಅವರಿಗಿಂತ 


೨೯೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೨೨ , ೨೦೧೨ 


ಭಾಗ- ೨ 


ಜೇಷ್ಠತೆಯಲ್ಲಿ ಕಿರಿಯ ಅಧಿಕಾರಿಯಾದ ಶ್ರೀ ಕೆ. ಜಿ. ಅಮಿನ್‌ಗಡ್, ಇವರಿಗೆ ಕೆ. ಎ .ಎಸ್ . (ಕಿರಿಯ ಶ್ರೇಣಿ) ವೃಂದಕ್ಕೆ ಬಡ್ತಿ ನೀಡಿದ ದಿನಾಂಕ : 30 -10 
2000 ರಿಂದಲೇ ಜಾರಿಗೆ ಬರುವಂತೆ ರೂ . 8000 - 13440ರ ( ಪರಿಷ್ಕತ ಪ್ರಸ್ತುತ ವೇತನ ಶ್ರೇಣಿ ರೂ . 15200 - 25650 ) ವೇತನ ಶ್ರೇಣಿಯ ಕೆ. ಎ .ಎಸ್. 

ಶೃಂದಕ್ಕೆ ಕರ್ನಾಟಕ ನಾಗರೀಕ ಸೇವೆಗಳು ( ಆರ್. ಪಿ . ಪಿ . ಪಿ ) ನಿಯಮಗಳು 1978ರ ನಿಯಮ 2 (1) ( ಎ ) ರನ್ವಯ ಸ್ಥಾನಪನ್ನ ಬಡ್ತಿ 
ನೀಡಿದೆ. 


ಅಧಿಸೂಚನೆ ಸಂಖ್ಯೆ : ಕಂಇ 296 ಎಎಸ್‌ಡಿ 2011 , ದಿನಾಂಕ : 22 - 7 - 2011 ರಲ್ಲಿ ಪ್ರಕಟಿಸಲಾದ ತಹಶೀಲ್ದಾರ್ 
ಗ್ರೇಡ್- 1 ವೃಂದದ ತಾತ್ಕಾಲಿಕ ಜೇಷ್ಠತಾ ಪಟ್ಟಿಯ ಆಧಾರದ ಮೇಲೆ ಶ್ರೀ ವೈ .ಬಿ. ಕೃಷ್ಣ, ನಿವೃತ್ತ ತಹಶೀಲ್ದಾರ್‌ ಗ್ರೇಡ್-1 ಅಧಿಕಾರಿ, ಇವರಿಗೆ ಅವರಿಗಿಂತ 
ಜೇಷ್ಠತೆಯಲ್ಲಿ ಕಿರಿಯ ಅಧಿಕಾರಿಯಾದ ಶ್ರೀ ಕೆ.ಎನ್. ರಾಮಾಂಜನಪ್ಪ, ಇವರಿಗೆ ಕೆ. ಎ. ಎಸ್ . ( ಕಿರಿಯ ಶ್ರೇಣಿ) ವೃಂದಕ್ಕೆ ಬಡ್ತಿ ನೀಡಿದ ದಿನಾಂಕ : 4 - 3 
2009 ರಿಂದಲೇ ಜಾರಿಗೆ ಬರುವಂತೆ ರೂ . 15200 - 25650 ರ ವೇತನ ಶ್ರೇಣಿಯ ಕೆ. ಎ.ಎಸ್. (ಕಿರಿಯ ಶ್ರೇಣಿ) ವೃಂದಕ್ಕೆ ಕರ್ನಾಟಕ ನಾಗರೀಕ 
ಸೇವೆಗಳು ( ಆರ್ . ಪಿ . ಪಿ . ಪಿ ) ನಿಯಮಗಳು 1978ರ ನಿಯಮ 2 (1) ( ಎ ) ರನ್ವಯ ಸ್ಥಾನಪನ್ನ ಬಡ್ತಿ ನೀಡಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ವಡಗಾವೆ ಬಸವರಾಜ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ , 396 

ಸಿ. ಆ. ಸು . ಇಲಾಖೆ (ಸೇವೆಗಳು - 2 ). 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 


ಅಧಿಸೂಚನೆ 


ಸಂಖ್ಯೆ : ಸಿಆಸುಇ 42 ಆಸೇವ 2012 , ಬೆಂಗಳೂರು, ದಿನಾಂಕ : 5 - 3 - 2012 


ಡಾ|| ಕೆ.ಎನ್. ಚಂದ್ರಶೇಖರ್, ಕೆ.ಎ .ಎಸ್. (ಸೂಪರ್‌ ಟೈಂ ಸ್ಕೇಲ್) ಅಧಿಕಾರಿ (ನೇಮಕಾತಿ ನಿರೀಕ್ಷಣೆಯಲ್ಲಿ) ಇವರನ್ನು ಸಾರ್ವಜನಿಕ 
ಹಿತದೃಷ್ಟಿಯಿಂದ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಪರಿಷತ್ ಕಾರ್ಯದರ್ಶಿ , ಬೃಹತ್ ಬೆಂಗಳೂರು ಮಹಾನಗರ 
ಪಾಲಿಕೆ , ಬೆಂಗಳೂರು- ಖಾಲಿ ಹುದ್ದೆಗೆ ನೇಮಿಸಲು ಇವರ ಸೇವೆಯನ್ನು ನಗರಾಭಿವೃದ್ಧಿ ಇಲಾಖೆಯ ವಶಕ್ಕೆ ನೀಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ವಡಗಾವೆ ಬಸವರಾಜ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ , 397 

ಸಿ. ಆ . ಸು . ಇಲಾಖೆ (ಸೇವೆಗಳು - 2). 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಸಚಿವಾಲಯ 

ಅಧಿಸೂಚನೆ 


ಸಂಖ್ಯೆ : ಸಿಆಸುಇ 4 ಆಸೇವ 2012, ಬೆಂಗಳೂರು, ದಿನಾಂಕ : 3 - 3 - 2012 


ಶ್ರೀ ವಿಜಯಮಹಂತೇಶ್ ದಾನಮ್ಮನವರ್, ಕೆ. ಎ .ಎಸ್. ( ಹಿರಿಯ ಶ್ರೇಣಿ) ಅಧಿಕಾರಿ , ಹಿರಿಯ ಉಪ ವಿಭಾಗಾಧಿಕಾರಿ , ಬೆಳಗಾಂ ಉಪ 
ವಿಭಾಗ, ಬೆಳಗಾಂ ಇವರನ್ನು ಅಧಿಸೂಚನೆ ಸಂಖ್ಯೆ : ಸಿಆಸುಇ 04 ಆಸೇವ 2012 , ದಿನಾಂಕ : 2 - 3 - 2012 ರಲ್ಲಿ ವಿಶೇಷ ಭೂಸ್ವಾಧೀನಾಧಿಕಾರಿ , 
ನ್ಯಾಷನಲ್‌ ಹೈವೇ ಅಥಾರಿಟಿ ಆಫ್ ಇಂಡಿಯಾ ( NHAI) ಧಾರವಾಡ ಹುದ್ದೆಗೆ ವರ್ಗಾಯಿಸಿರುವುದನ್ನು ಮಾರ್ಪಡಿಸಿ ತಕ್ಷಣದಿಂದ ಜಾರಿಗೆ ಬರುವಂತೆ 
ಹಾಗೂ ಮುಂದಿನ ಆದೇಶದವರೆಗೆ ಜನರಲ್ ಮ್ಯಾನೇಜರ್ ( ಆಡಳಿತ ಮತ್ತು ಮಾನವ ಸಂಪನ್ಮೂಲ) ಹುಬ್ಬಳ್ಳಿ- ವಿದ್ಯುತ್ ಸರಬರಾಜು ಕಂಪನಿ 
ನಿಯಮಿತ, ಹುಬ್ಬಳ್ಳಿ- ಖಾಲಿ ಹುದ್ದೆಗೆ ನೇಮಿಸಲು ಇವರ ಸೇವೆಯನ್ನು ಇಂಧನ ಇಲಾಖೆಯ ವಶಕ್ಕೆ ನೀಡಲಾಗಿದೆ. 

ಶ್ರೀ ಮಹಂತೇಶ್ ಬಿಳಗಿ, ಕೆ. ಎ .ಎಸ್. ( ಹಿರಿಯ ಶ್ರೇಣಿ) ಅಧಿಕಾರಿ , ಹಿರಿಯ ಉಪ ವಿಭಾಗಾಧಿಕಾರಿ, ದಾವಣಗೆರೆ ಉಪ ವಿಭಾಗ, ದಾವಣಗೆರೆ 
ಇವರನ್ನು ಅಧಿಸೂಚನೆ ಸಂಖ್ಯೆ : ಸಿಆಸುಇ 04 ಆಸೇವ 2012, ದಿನಾಂಕ : 2 -3 - 2012 ರಲ್ಲಿ ಜನರಲ್ ಮ್ಯಾನೇಜರ್ ( ಆಡಳಿತ ಮತ್ತು ಮಾನವ 
ಸಂಪನ್ಮೂಲ) ಹುಬ್ಬಳ್ಳಿ- ವಿದ್ಯುತ್ ಸರಬರಾಜು ಕಂಪನಿ ನಿಯಮಿತ, ಹುಬ್ಬಳ್ಳಿ ಹುದ್ದೆಗೆ ವರ್ಗಾಯಿಸಿರುವುದನ್ನು ಮಾರ್ಪಡಿಸಿ ತಕ್ಷಣದಿಂದ ಜಾರಿಗೆ 
ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ವಿಶೇಷ ಭೂಸ್ವಾಧೀನಾಧಿಕಾರಿ, ನ್ಯಾಷನಲ್‌ ಹೈವೇ ಅಥಾರಿಟಿ ಆಫ್ ಇಂಡಿಯಾ ( NHAI), ಧಾರವಾಡ 
ಖಾಲಿ ಹುದ್ದೆಗೆ ನೇಮಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ವಡಗಾವೆ ಬಸವರಾಜ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಸಿ. ಆ. ಸು .ಇಲಾಖೆ (ಸೇವೆಗಳು - 2 ) . 


ಪಿ . ಆರ್ , 398 


ಭಾಗ - ೨ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಮಾರ್ಚ್ ೨೨, ೨೦೧೨ 


ro 


DEPARTMENT OF PERSONNEL AND ADMINISTRATIVE REFORMS SECRETARIAT 


NOTIFICATION 


No . DPAR 123 SEP 2011 , Bangalore , dated : 6 " March , 2012. 


Orders of transfer issued in Notification No . DPAR 123 SFP 2011, dated 2nd March , 2012 in respect of Sri R .N . 
Lakshman , SFS , Deputy Conservator of Forests, Social Forestry, Chitradurga vice Sri Ambadi Madhav, IFS transferred is hereby 
kept in abeyance till 15 -4 - 2012 . 


Sri Ambadi Madhav , IFS (KN - 2002), is continued as Deputy Conservator of Forests, Hassan Territorial Division , Hassan 
and Sri R .N . Lakshman , SFS , as Deputy Conservator of Forests , Social Forestry, Chitradurga respectively till 15 -4 -2012 . 


The orders issued in Notification No. DPAR 123 SFP 2011 , dated 2nd March , 2012 with regard to transfer of Sri R .N . 
Lakshman SFS as Deputy Conservator of Forests, Hassan Territorial Division , Hassan ,Will come in to effect from 16 -4 - 2012. 


By Order and in the name of the Governor of Karnataka , 

N . SRINIVASA MURTHY 
P . R . 399 

Under Secretary to Government, 

DP & AR (Services- IV ) 
ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಸಚಿವಾಲಯ 

- ಅಧಿಸೂಚನೆ 
ಸಂಖ್ಯೆ : ಲಾ 129 ಎಲ್ ಎಜಿ 2011 , ಬೆಂಗಳೂರು, ದಿನಾಂಕ : 1 -3 - 2012 
ಶ್ರೀ ಎಂ . ಬಿ. ನಾಗರಾಜ್ , ಜಿಲ್ಲಾ ಸರ್ಕಾರಿ ವಕೀಲರು, ರಾಯಚೂರು, ಇವರ ಸೇವಾವಧಿಯು ಮುಕ್ತಾಯವಾಗಿರುವುದರಿಂದ ಕರ್ನಾಟಕ 
ಕಾನೂನು ಅಧಿಕಾರಿಗಳ (ನೇಮಕಾತಿ ಮತ್ತು ಸೇವಾ ಷರತ್ತುಗಳು) ನಿಯಮಗಳು, 1977ರ ನಿಯಮ 26(2) ರನ್ವಯ ಪ್ರದತ್ತವಾದ ಅಧಿಕಾರವನ್ನು 
ಚಲಾಯಿಸಿ ಹುದ್ದೆಯ ಅಧಿಕಾರ ವಹಿಸಿಕೊಳ್ಳುವ ದಿನಾಂಕದಿಂದ ಜಾರಿಗೆ ಬರುವಂತೆ ಮೂರು ವರ್ಷಗಳ ಅವಧಿಗೆ ಅಥವಾ ಮುಂದಿನ ಆದೇಶದವರೆಗೆ 
ಇವರೆಡರಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಶ್ರೀ ಸಿ. ರಾಘವೇಂದ್ರ ತಂದೆ ಭೀಮಾಚಾರ್, ವಕೀಲರು, ಇವರನ್ನು ರಾಯಚೂರು ಜಿಲ್ಲೆಯ ಜಿಲ್ಲಾ 
ಸರ್ಕಾರಿ ವಕೀಲರ ಹುದ್ದೆಗೆ ನೇಮಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಡಿ . ಎ . ಗೌರೀಶ 

ಸರ್ಕಾರದ ಅಧೀನ ಕಾರ್ಯದರ್ಶಿ ( ಆಡಳಿತ- 1), 
ಪಿ . ಆರ್ . 400 

ಕಾನೂನು, ನ್ಯಾಯ ಮತ್ತು ಮಾನವ ಹಕ್ಕುಗಳ ಇಲಾಖೆ. 
ಒಳಾಡಳಿತ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಒಣ 119 ಪೊಸಿಪ 2012 , ಬೆಂಗಳೂರು, ದಿನಾಂಕ : 6 - 3 - 2012 


ರಾಜ್ಯ ಪೊಲೀಸ್ ಇಲಾಖೆಯ ಈ ಕೆಳಕಂಡ ಸೂಪರಿಂಟೆಂಡೆಂಟ್ ಆಫ್ ಪೋಲೀಸ್ ( ಸಶಸ್ತ) ವೃಂದದ ಅಧಿಕಾರಿಗಳನ್ನು ಅವರ ಹೆಸರುಗಳ 
ಮುಂದೆ ಸೂಚಿಸಿರುವ ಹುದ್ದೆಗಳಿಗೆ, ಸಾರ್ವಜನಿಕ ಹಿತದೃಷ್ಟಿಯಿಂದ, ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ, ವರ್ಗಾಯಿಸಿ 
ಸ್ಥಳನಿಯುಕ್ತಿಗೊಳಿಸಲಾಗಿದೆ. 


ಕ್ರಮ 


ವರ್ಗಾವಣೆ ನಂತರ ಸ್ಥಳನಿಯುಕ್ತಿಗೊಳಿಸಿದ ಹುದ್ದೆ 


ಹೆಸರು ಮತ್ತು ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿರುವ ಹುದ್ದೆ 

ಶ್ರೀಯುತರು : 


ಸಂಖ್ಯೆ 


ಶ್ರೀ ವಿ .ಎಸ್ . ಪ್ರಭಾಕರ್, ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ | ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ( ಸಶಸ್ತ್ರ), ಘನತೆವೆತ್ತ 
( ಸಶಸ್ತ್ರ), ಎಂ. ಟಿ.ಓ . ಬೆಂಗಳೂರು 

ರಾಜ್ಯಪಾಲರ ಎ . ಡಿ. ಸಿ., ರಾಜಭವನ, ಬೆಂಗಳೂರು ಶ್ರೀ ಕೆ.ಸಿ. ವಿ. 
ಮಾನೆ ಇವರ ವರ್ಗಾವಣೆಯಿಂದ ತೆರವಾದ ಹುದ್ದೆಗೆ ನಿಯೋಜನೆ 
ಮೇರೆಗೆ 


೨೯೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮಾರ್ಚ್ ೨೨, ೨೦೧೨ 


ಭಾಗ- ೨ 


ಶ್ರೀ ಕೆ. ಸಿ.ವಿ. ಮಾನೆ, ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ | ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ( ಸಶಸ್ತ್ರ), ಎಂ . ಟಿ. ಓ., 
( ಸಶಸ್ತ), ಘನತೆವೆತ್ತ ರಾಜ್ಯಪಾಲರ ಎ.ಡಿ.ಸಿ., ರಾಜಭವನ, | ಬೆಂಗಳೂರು ಶ್ರೀ ವಿ.ಎಸ್ . ಪ್ರಭಾಕರ್ ಇವರ ವರ್ಗಾವಣೆಯಿಂದ 
ಬೆಂಗಳೂರು 

ತೆರವಾದ ಹುದ್ದೆ 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಟಿ. ಎನ್ . ರವಿಪ್ರಕಾಶ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಒಳಾಡಳಿತ ಇಲಾಖೆ (ಪೊಲೀಸ್ ಸೇವೆಗಳು - ಎ ) 


ಪಿ . ಆರ್ . 401 


ಒಳಾಡಳಿತ ಸಚಿವಾಲಯ 

ತಿದ್ದುಪಡಿ 
ಸಂಖ್ಯೆ : ಒಣ 81 ಪೊಸಿಲಿ 2010, ಬೆಂಗಳೂರು, ದಿನಾಂಕ : 1 -3 - 2012 
ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಒಇ 81 ಹೊಸಿಲಿ 2010, ದಿನಾಂಕ : 25 -5 -2011ರ ಕ್ರಮ ಸಂಖ್ಯೆ : 18ರಲ್ಲಿ “ಶ್ರೀ ಹಲ್ಲೂರ್ ಅಬ್ದುಲ್ 
ರಜಾಡ್ ಲಾಡ್” ಎಂಬುದರ ಬದಲಾಗಿ “ಅಬ್ದುಲ್‌ರಜಾಕ್ ಲಾಡಸಾ ಹಳೂರ” ಎಂದು ತಿದ್ದಿ ಓದಿಕೊಳ್ಳತಕ್ಕದ್ದು. 


Iಳಿ. 


೪ 


ಪಿ . ಆರ್ . 402 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಟಿ.ಎನ್. ರವಿಪ್ರಕಾಶ್ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಒಳಾಡಳಿತ ಇಲಾಖೆ (ಪೊಲೀಸ್ ಸೇವೆಗಳು) 
ಒಳಾಡಳಿತ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಒಣ 527 ಪಿಪಿಇ 2011 , ಬೆಂಗಳೂರು, ದಿನಾಂಕ : 3 - 3 - 2012 


ಅಭಿಯೋಗ ಮತ್ತು ಸರ್ಕಾರಿ ವ್ಯಾಜ್ಯಗಳ ಇಲಾಖೆಯ ಈ ಕೆಳಕಂಡ ತಃಖ್ಯ ಅಂಕಣ (2) ರಲ್ಲಿ ನಮೂದಿಸಿರುವ ಸರ್ಕಾರಿ 
ಅಭಿಯೋಜಕರುಗಳನ್ನು ಅವರುಗಳ ಕೋರಿಕೆಯ ಮೇರೆಗೆ ಹಾಗೂ ಮುಂದಿನ ಆದೇಶದವರೆಗೆ ಈ ಕೆಳಕಂಡ ತಃಖ್ಯ ಅಂಕಣ ( 3) ರಲ್ಲಿ 
ನಮೂದಿಸಿರುವ ಸ್ಥಳಗಳಿಗೆ ಈ ಕೂಡಲೇ ಜಾರಿಗೆ ಬರುವಂತೆ ವರ್ಗಾಯಿಸಲಾಗಿದೆ. 


ಕ್ರಮ 


ಹೆಸರು ಮತ್ತು ಪ್ರಸ್ತುತ ಕರ್ತವ್ಯ ನಿರ್ವಹಿಸುತ್ತಿರುವ ಸ್ಥಳ 


ವರ್ಗಾಯಿಸಿರುವ ಸ್ಥಳ 


ಸಂಖ್ಯೆ 


ಶ್ರೀ ಅಣ್ಣಾಸಾಹೇಬ್ ಅಪ್ಪಾಸಾಹೇಬ್ ಪಾರಶೆಟ್ಟಿ, ಸರ್ಕಾರಿ | 5ನೇ ಶೀಘ್ರಗತಿ ನ್ಯಾಯಾಲಯ, ಮೈಸೂರು 
ಅಭಿಯೋಜಕರು, ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ , ಹಾಸನ 


2 . 


ಶ್ರೀ ವಿ.ಎಸ್. ಭಟ್, ಸರ್ಕಾರಿ ಅಭಿಯೋಜಕರು , ಪ್ರಧಾನ ಜಿಲ್ಲಾ ಮತ್ತು ಬೆಂಗಳೂರಿನ 3ನೇ ತ್ವರಿತ ವಿಲೇವಾರಿ ನ್ಯಾಯಾಲಯ 
ಸತ್ರ ನ್ಯಾಯಾಲಯ , ಮಂಡ್ಯ 


ಶ್ರೀ ಜಿ. ವೆಂಕಟೇಶ್, ಮಂಡನಾಧಿಕಾರಿಗಳು, ಕರ್ನಾಟಕ ಲೋಕಾಯುಕ್ತ, | 1ನೇ ಎ . ಸಿ . ಎಂ . ಎಂ . ಬೆಂಗಳೂರು 
ಬೆಂಗಳೂರು ಇವರ ಸೇವೆಯನ್ನು ಹಿಂದಕ್ಕೆ ಪಡೆದು 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಹೆಚ್.ಕೆ. ನಿಂಗಪ್ಪ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಒಳಾಡಳಿತ ಇಲಾಖೆ ( ಹೊಲೀಸ್ ಸೇವೆಗಳು - ಬಿ) 


ಪಿ . ಆರ್. 403 


ಭಾಗ - ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೨೨, ೨೦೧೨ 


೨೯೩ 


ಒಳಾಡಳಿತ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಒಣ 30 ಕಅಸೇ 2012, ಬೆಂಗಳೂರು, ದಿನಾಂಕ : 5 - 3 - 2012 


ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳ ಇಲಾಖೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಶ್ರೀ ಟಿ. ಎನ್ . ಶಿವಶಂಕರ್ , ಪ್ರಾದೇಶಿಕ ಅಗ್ನಿಶಾಮಕ 
ಅಧಿಕಾರಿ, ಬೆಂಗಳೂರು ಉತ್ತರ ವಲಯ , ಇವರನ್ನು ಪ್ರಾದೇಶಿಕ ಅಗ್ನಿಶಾಮಕ ಅಧಿಕಾರಿ ( ತರಬೇತಿ) ಅಗ್ನಿಶಾಮಕ ಮತ್ತು ತುರ್ತು ಸೇವೆಗಳ ಅಕಾಡೆಮಿ , 
ಬೆಂಗಳೂರು ಇಲ್ಲಿ ಖಾಲಿ ಇರುವ ಹುದ್ದೆಗೆ ಮುಂದಿನ ಆದೇಶದವರೆಗೆ ವರ್ಗಾಯಿಸಿ ಸರ್ಕಾರವು ಆದೇಶಿಸಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಬಿ . ರಾಜಮ್ಮ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಒಳಾಡಳಿತ ಇಲಾಖೆ ( ಪೊಲೀಸ್ ಸಹಾಯಕ ಸೇವೆಗಳು ) 


ಪಿ . ಆರ್ . 404 


ಶಿಕ್ಷಣ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಇಡಿ 33 ಡಿಎಆರ್ 2012, ಬೆಂಗಳೂರು, ದಿನಾಂಕ : 5-3 - 2012 
ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಸಿಆಸುಇ 11 ಆಸೇವ 2012, ದಿನಾಂಕ : 1- 3 - 2012 ರನ್ವಯ ಶ್ರೀ ಸಿ. ಎಂ . ರಾಜೇಂದ್ರ, ಕೆ. ಎ.ಎಸ್. 
( ಆಯ್ಕೆ ಶ್ರೇಣಿ) ನಿರ್ದೇಶಕರು , ಸರ್ವ ಶಿಕ್ಷಣ ಅಭಿಯಾನ, ಬೆಂಗಳೂರು ಇವರನ್ನು ಕಾರ್ಯದರ್ಶಿ , ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ, ಬೆಂಗಳೂರು 
ಇಲ್ಲಿಗೆ ವರ್ಗಾಯಿಸಿ ನೇಮಿಸಿದೆ. ಆದುದರಿಂದ ಸದರಿ ಅಧಿಕಾರಿಯವರನ್ನು ಈ ತಕ್ಷಣದಿಂದ ಜಾರಿಗೆ ಬರುವಂತೆ ನಿರ್ದೇಶಕರು , ಸರ್ವ ಶಿಕ್ಷಣ 
ಅಭಿಯಾನ ಹುದ್ದೆಯಿಂದ ಬಿಡುಗಡೆಗೊಳಿಸಿ , ಶ್ರೀ ಎಂ . ಎನ್. ಬೇಗ್, ನಿರ್ದೇಶಕರು , ಆರ್. ಎಂ .ಎಸ್ . ಎ . ಬೆಂಗಳೂರು ಇವರನ್ನು ಹೆಚ್ಚಿನ ಪ್ರಭಾರದಲ್ಲಿರಿಸಿ 
ಆದೇಶಿಸಿದೆ. 


ರ್ನಾಟಕ 


ಪಿ . ಆರ್ . 405 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎಸ್. ಬಿ . ಸಸಾಲಟ್ಟಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಶಿಕ್ಷಣ ಇಲಾಖೆ ( ಆಡಳಿತ). 
ಶಿಕ್ಷಣ ಸಚಿವಾಲಯ 

ತಿದ್ದುಪಡಿ ಆದೇಶ 
ಸಂಖ್ಯೆ : ಇಡಿ 81 ಯುಪಿಸಿ 2012 , ಬೆಂಗಳೂರು, ದಿನಾಂಕ : 3 -3- 2012 
ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಇಡಿ 292 ಯುಪಿಸಿ 2004 , ದಿನಾಂಕ : 25- 11 - 2005 ರಲ್ಲಿ ಸೇವಾ ವಿಲೀನಗೊಂಡ ಅರೆಕಾಲಿಕ 
ಉಪನ್ಯಾಸಕರ ಹೆಸರುಗಳು ತಪ್ಪಾಗಿ ನಮೂದಾಗಿದ್ದು, ಅದನ್ನು ಈ ಕೆಳಗಿನಂತೆ ತಿದ್ದಿ ಓದಿಕೊಳ್ಳತಕ್ಕದ್ದು. 


ಕ್ರಮ 


ತಪ್ಪಾಗಿ ನಮೂದಾಗಿರುವುದು 


ಸರಿಯಾಗಿ ನಮೂದಾಗಬೇಕಿರುವುದು 


ಸಂಖ್ಯೆ 


ಸುಬ್ಬೇಗೌಡ, ಭಾರತೀ ಕಾಲೇಜು, ಪ್ರ . ದ. ಕಾ . ಚನ್ನರಾಯಪಟ್ಟಣ 


ಸುಬ್ಬೇಗೌಡ, ಸಿ.ಎಸ್. ಭಾರತೀ ಕಾಲೇಜು, ಭಾರತೀ ನಗರ 
ಮದ್ದೂರು ತಾ : ಮಂಡ್ಯ ಜಿಲ್ಲೆ 


2 . 


| ಪುಟ್ಟಸ್ವಾಮಿಗೌಡ 
| 


ಪುಟ್ಟಸ್ವಾಮಿಗೌಡ, ಎಂ . 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಯು . ಬಿ . ಉಳವಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಶಿಕ್ಷಣ ಇಲಾಖೆ (ಕಾಲೇಜು ಶಿಕ್ಷಣ). 


ಪಿ . ಆರ್ . 406 


೨೯೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೨೨, ೨೦೧೨ 


ಭಾಗ- ೨ 


ಶಿಕ್ಷಣ ಸಚಿವಾಲಯ 

ಈ ತಿದ್ದುಪಡಿ 
ಸಂಖ್ಯೆ ಇಡಿ 07 ಡಿಪಿಐ 2012 ( ಭಾಗ ), ಬೆಂಗಳೂರು, ದಿನಾಂಕ : 28 -2 - 2012 
ಸಾರ್ವಜನಿಕ ಶಿಕ್ಷಣ ಇಲಾಖೆಯಲ್ಲಿ 60 ವರ್ಷಗಳ ವಯೋಮಿತಿ ಪೂರೈಸಿ 2012 ನೇ ಸಾಲಿನಲ್ಲಿ ಸರ್ಕಾರಿ ಸೇವೆಯಿಂದ ನಿವೃತ್ತರಾಗಲಿರುವ 
ಅಧಿಕಾರಿಗಳು ವಯೋನಿವೃತ್ತಿ ಹೊಂದಲಿದ್ದಾರೆಂದು ಪ್ರಕಟಿಸಲಾಗಿದ್ದ ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಇಡಿ 07 ಡಿಪಿಐ 2011, ದಿನಾಂಕ : 31 -1 
2012 ರಲ್ಲಿ ಉಪ ನಿರ್ದೇಶಕರ ವೃಂದದ ಕ್ರಮ ಸಂಖ್ಯೆ : 6 ರ ಅಧಿಕಾರಿಗೆ ಸಂಬಂಧಿಸಿದಂತೆ 
ಕ್ರಮ ಅಧಿಕಾರಿಯ ಹೆಸರು ಮತ್ತು ಹುದ್ದೆ 

ಜನ್ಮ ದಿನಾಂಕ ನಿವೃತ್ತಿ ದಿನಾಂಕ 


ಸಂಖ್ಯೆ 


| 06 ಕಂಬ್ರಯ್ಯ , ಪ್ರಾಂಶುಪಾಲರು, ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ , ರಾಮನಗರ | 2-2-1952 


| 29 -2- 2012 


ಎಂದು ಇರುವುದನ್ನು ಈ ಕೆಳಕಂಡಂತೆ ತಿದ್ದಿಕೊಂಡು ಓದಿಕೊಳ್ಳತಕ್ಕದ್ದು . 
ಕ್ರಮ 

ಅಧಿಕಾರಿಯ ಹೆಸರು ಮತ್ತು ಹುದ್ದೆ 


ಜನ್ಮ ದಿನಾಂಕ 


ನಿವೃತ್ತಿ ದಿನಾಂಕ 


ಸಂಖ್ಯೆ 


06 | ಕಂಬ್ರಯ್ಯ , ಪ್ರಾಂಶುಪಾಲರು, ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ, ರಾಮನಗರ 2-3- 1952 


31 - 3 - 2012 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

* ಎಸ್. ಬಿ . ಸಸಾಲಟ್ಟಿ 
ಪಿ . ಆರ್ . 407 

ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಶಿಕ್ಷಣ ಇಲಾಖೆ ( ಆಡಳಿತ) 
ಆರ್ಥಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ ಆಇ 74 ರಾಲೆಪ 2011, ಬೆಂಗಳೂರು, ದಿನಾಂಕ : 1 -3 -2012 
ರಾಜ್ಯ ಲೆಕ್ಕಪತ್ರ ಇಲಾಖೆಯ ಈ ಕೆಳಕಂಡ ಸಹಾಯಕ ನಿಯಂತ್ರಕರುಗಳಿಗೆ ರೂ . 18150 - 450 - 19500 - 525 - 22650 - 600 - 26250 
675 -26925ರ ವೇತನ ಶ್ರೇಣಿಯ ಉಪ ನಿಯಂತ್ರಕರ ಹುದ್ದೆಗೆ ಸ್ಥಾನಪನ್ನ ಮುಂಬಡ್ತಿ ನೀಡಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ಅವರ ಹೆಸರಿನ ಮುಂದೆ ನಮೂದಿಸಿರುವ ಹುದ್ದೆಗಳಿಗೆ ನೇಮಿಸಿದೆ. 

ಅಧಿಕಾರಿಗಳ ಹೆಸರು ಮತ್ತು ಪ್ರಸ್ತುತ 
ಕಾರ್ಯನಿರ್ವಹಿಸುತ್ತಿರುವ ಕಛೇರಿ 

ಉಪ ನಿಯಂತ್ರಕರ ಹುದ್ದೆಗೆ ಮುಂಬಡ್ತಿ ನೀಡಿ ಸ್ಥಳ 
ಕ್ರ. ಸಂ . 

ನಿಯುಕ್ತಿಗೊಳಿಸಿರುವ ಹುದ್ದೆ ಮತ್ತು ಕಛೇರಿ ವಿಳಾಸ 
ಶ್ರೀ /ಶ್ರೀಮತಿ 

- 3 
ಸಂಗಪ್ಪ ಉಪಾಸೆ, ಲೆಕ್ಕಾಧಿಕಾರಿ , ಕಾನೂನು ಸೇವಾ | ಮುಖ್ಯ ಹಣಕಾಸು ನಿಯಂತ್ರಣಾಧಿಕಾರಿ, ಕರ್ನಾಟಕ 
ಪ್ರಾಧಿಕಾರ , ಬೆಂಗಳೂರು 

ನವೀಕರಿಸಬಹುದಾದ ಇಂಧನ ಅಭಿವೃದ್ದಿ ನಿಯಮಿತ, 

ಬೆಂಗಳೂರು-ನಿಮೀಕರಿಸಿದ ಹುದ್ದೆ. 
ಷೇಕ್ ಲತೀಫ್, ಲೆಕ್ಕಾಧಿಕಾರಿ , ಪದವಿ ಪೂರ್ವ ಶಿಕ್ಷಣ | ಮುಖ್ಯ ಲೆಕ್ಕಾಧಿಕಾರಿ , ಜಿಲ್ಲಾ ಪಂಚಾಯತ್ ಮಂಗಳೂರು ( ಖಾಲಿ 
ಇಲಾಖೆ, ಬೆಂಗಳೂರು 

ಹುದ್ದೆ ಓ. ಪಿ . ಜಿ. ಆಧಾರದ ಮೇಲೆ) 
3. | ಎಸ್ . ಮಹಾಂತೇಶ್, ಸಹಾಯಕ ನಿಯಂತ್ರಕರು, | ಮುಖ್ಯ ಲೆಕ್ಕಾಧಿಕಾರಿ, ಜಿಲ್ಲಾ ಪಂಚಾಯತ್ ಚಿತ್ರದುರ್ಗ ( ಖಾಲಿ 

ಸ್ಥಳೀಯ ಲೆಕ್ಕ ಪರಿಶೋಧನಾ ವರ್ತುಲ, ದಾವಣಗೆರೆ | ಹುದ್ದೆ ಓ. ಪಿ . ಜಿ . ಆಧಾರದ ಮೇಲೆ) 
ಬಿ.ಕೆ. ಗಂಗಾಧರ್, ಲೆಕ್ಕಾಧಿಕಾರಿ ವಿತ್ತೀಯ | ಉಪ ನಿಯಂತ್ರಕರು, ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಣ ಅಭಿಯಾನ 
ಕಾರ್ಯನೀತಿ ಸಂಸ್ಥೆ, ಎಂ .ಎಸ್. ಐ .ಎಲ್. ಕಟ್ಟಡ , ರಾಜ್ಯ ಕಛೇರಿ, ಬೆಂಗಳೂರು- ಹೊಸದಾಗಿ ಸೃಜಿಸಿರುವ ಹುದ್ದೆ . 
ಬೆಂಗಳೂರು 
ಶಾಂತವ್ವ ಬಿ. ಕಡಿ, ಲೆಕ್ಕಾಧಿಕಾರಿ , ಜಿಲ್ಲಾ ಪಂಚಾಯತ್, | ಮುಖ್ಯ ಲೆಕ್ಕಾಧಿಕಾರಿ, ಪಟ್ಟಣ ಅಭಿವೃದ್ಧಿ ಪ್ರಾಧಿಕಾರ , 
ಬಾಗಲಕೋಟೆ 

| ಬಾಗಲಕೋಟೆ- ಶ್ರೀ ಯಡಹಳ್ಳಿರವರ ಸ್ಥಳಕ್ಕೆ . 
6 . ಮೊಹಮ್ಮದ್ ಇಕ್ವಾಲ್ ಎಂ . ಮಿರ್ಜಾ ಸಹಾಯಕ | ಮುಖ್ಯ ಲೆಕ್ಕಾಧಿಕಾರಿ, ಜಿಲ್ಲಾ ಪಂಚಾಯತ್, ರಾಯಚೂರು 

ನಿಯಂತ್ರಕರು, ಸ್ಥಳೀಯ ಲೆಕ್ಕ ಪರಿಶೋಧನಾ ವರ್ತುಲ | ( ಖಾಲಿ ಹುದ್ದೆ , ಓ . ಪಿ. ಜಿ. ಆಧಾರದ ಮೇಲೆ) 
ಬಿಜಾಪುರ 


ಎ . ಚನ್ನಪ್ಪ, ಲೆಕ್ಕಾಧಿಕಾರಿ , ಜಿಲ್ಲಾ ಪಂಚಾಯತ್, | ಮುಖ್ಯ ಲೆಕ್ಕಾಧಿಕಾರಿ , ಜಿಲ್ಲಾ ಪಂಚಾಯತ್, ಬಳ್ಳಾರಿ - ಖಾಲಿ 
ಬಳ್ಳಾರಿ 


ಹುದ್ದೆ. 


ಭಾಗ - ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೨೨ , ೨೦೧೨ 


೨೯೫ 


ಮಿಲನ್ ಎಸ್. ಮುರುಗೋಡ್, ಲೆಕ್ಕಾಧಿಕಾರಿ , | ಸರ್ಕಾರಿ ಲೆಕ್ಕ ಪರಿಶೋಧಕರು , ಮೈಸೂರು ವಿಶ್ವ ವಿದ್ಯಾಲಯ, 
ಪ್ರಾದೇಶಿಕ ಜಂಟಿ ನಿಯಂತ್ರಕರ ಕಛೇರಿ, ಕಾಲೇಜು | ಮೈಸೂರು- ಖಾಲಿ ಹುದ್ದೆ. 
ಶಿಕ್ಷಣ ಇಲಾಖೆ, ಮೈಸೂರು 
ಎಂ . ಎ . ಸ್ವಪ್ನ , ಲೆಕ್ಕಾಧಿಕಾರಿ, ಜಿಲ್ಲಾ ಪಂಚಾಯತ್, | ಹಣಕಾಸು ಅಧಿಕಾರಿ, ಬೆಳಗಾವಿ ವೈದ್ಯಕೀಯ ವಿಜ್ಞಾನ ಸಂಸ್ಥೆ , 
ಬೆಳಗಾವಿ 

ಬೆಳಗಾವಿ ( ಖಾಲಿ ಹುದ್ದೆ, ಓ . ಪಿ . ಜಿ . ಆಧಾರದ ಮೇಲೆ) 
ಸಂಗೀತಾ ಗಜಾನನ ಭಟ್, ಲೆಕ್ಕಾಧಿಕಾರಿ ಕರ್ನಾಟಕ ಸರ್ಕಾರಿ ಲೆಕ್ಕ ಪರಿಶೋಧಕರು, ತುಮಕೂರು ವಿಶ್ವ ವಿದ್ಯಾಲಯ , 
ವಸ್ತು ಪ್ರದರ್ಶನ ಪ್ರಾಧಿಕಾರ ಮೈಸೂರು 

ತುಮಕೂರು ( ಖಾಲಿ ಹುದ್ದೆ) 
| ಬನ್ನಪ್ಪ ಜೆ. ಗುಡಿಮನಿ, ಲೆಕ್ಕಾಧಿಕಾರಿ , | ಮುಖ್ಯ ಲೆಕ್ಕಾಧಿಕಾರಿ , ಸಾರ್ವಜನಿಕ ಶಿಕ್ಷಣ ಇಲಾಖೆ ಗುಲ್ಬರ್ಗ 
ಕೆ . ಬಿ . ಜೆ. ಎನ್.ಎಲ್., ಭೀಮರಾಯನಗುಡಿ 

( ಖಾಲಿ ಹುದ್ದೆ) 
ಪಿ. ರವಿಕುಮಾರ್, ಲೆಕ್ಕಾಧಿಕಾರಿ , ಜಿಲ್ಲಾ ಪಂಚಾಯತ್ , | ಮುಖ್ಯ ಲೆಕ್ಕಾಧಿಕಾರಿ , ಜಿಲ್ಲಾ ಪಂಚಾಯತ್ ಚಾಮರಾಜನಗರ 
ಚಾಮರಾಜನಗರ | 

( ಖಾಲಿ ಹುದ್ದೆ, ಓ . ಪಿ . ಜಿ. ಆಧಾರದ ಮೇಲೆ) 
ಕೆ. ಬೀನಾ, ಲೆಕ್ಕಾಧಿಕಾರಿ, ಕರ್ನಾಟಕ ರಾಜ್ಯ ಮಾನವ | ಮುಖ್ಯ ಲೆಕ್ಕಾಧಿಕಾರಿ, ಜಿಲ್ಲಾ ಪಂಚಾಯತ್, ಚಿಕ್ಕಬಳ್ಳಾಪುರ 
ಹಕ್ಕುಗಳ ಆಯೋಗ, ಬೆಂಗಳೂರು 

( ಖಾಲಿ ಹುದ್ದೆ , ಓ. ಪಿ . ಜಿ. ಆಧಾರದ ಮೇಲೆ) 
ವೀರಗೌಡ ಪಾಟೀಲ್, ಲೆಕ್ಕಾಧಿಕಾರಿ , ಅಗ್ನಿಶಾಮಕ ದಳ, ಮುಖ್ಯ ಲೆಕ್ಕಾಧಿಕಾರಿ, ವಿತ್ತೀಯ ಕಾರ್ಯನೀತಿ ಸಂಸ್ಥೆ, 
ಬೆಂಗಳೂರು 

ಎಂ .ಎಸ್. ಐ.ಎಲ್, ಕಟ್ಟಡ, ಬೆಂಗಳೂರು 


ಎಸ್. ಸುಶೀಲಮ್ಮ ಸಹಾಯಕ ನಿಯಂತ್ರಕರು | ಆರ್ಥಿಕ ಸಹಾಯಕರು, ನಿರ್ದೇಶಕರ ಕಛೇರಿ, ಪಶುಪಾಲನೆ ಮತ್ತು 
( ಹಣಕಾಸು) ಬೃಹತ್ ಬೆಂಗಳೂರು ಮಹಾನಗರ | ಪಶುವೈದ್ಯಕೀಯ ಇಲಾಖೆ , ವಿಶ್ವೇಶ್ವರಯ್ಯ ಚಿಕ್ಕಗೋಪುರ, 
ಪಾಲಿಕೆ ಬೆಂಗಳೂರು 

ಬೆಂಗಳೂರು ಇಲ್ಲಿ ಶ್ರೀ ಡಿ. ತುಳಸೀದಾಸ್, ಉಪ ನಿಯಂತ್ರಕರು 

ಇವರ ಸ್ಥಳಕ್ಕೆ, 
16. ಕೆ.ಹೆಚ್. ಓಂಕಾರಪ್ಪ , ಕಾರ್ಯ ನಿರ್ವಹಣಾ | ಮುಖ್ಯ ಲೆಕ್ಕಾಧಿಕಾರಿ, ಜಿಲ್ಲಾ ಪಂಚಾಯತ್, ಕೋಲಾರ ( ಖಾಲಿ 

ಅಧಿಕಾರಿಗಳು ತಾಲ್ಲೂಕು ಪಂಚಾಯತ್ , ಮಳವಳ್ಳಿ ಹುದ್ದೆ ಓ. ಪಿ . ಜಿ . ಆಧಾರದ ಮೇಲೆ) 
ಡಿ. ಕಂಬಣ್ಣ, ಲೆಕ್ಕಾಧಿಕಾರಿ, ಕಾಲೇಜು ಶಿಕ್ಷಣ ಇಲಾಖೆ, ಹಣಕಾಸು ಅಧಿಕಾರಿ, ಕರ್ನಾಟಕ ಜಾನಪದ ವಿಶ್ವವಿದ್ಯಾಲಯ , 
ಬೆಂಗಳೂರು 

ಬೆಂಗಳೂರು ಇಲ್ಲಿ ಹೊಸದಾಗಿ ಸೃಜಿಸಲಾದ ಹುದ್ದೆಗೆ. 
18 . | ಎಸ್. ಲಾವಣ್ಯ , ಲೆಕ್ಕಾಧಿಕಾರಿ , ಬೆಂಗಳೂರು ನಗರ ಮುಖ್ಯ ಲೆಕ್ಕಾಧಿಕಾರಿ , ಜಿಲ್ಲಾ ಪಂಚಾಯತ್, ಬೆಂಗಳೂರು ನಗರ 
ಜಿಲ್ಲಾ ಪಂಚಾಯತ್ ಬೆಂಗಳೂರು 

| ಜಿಲ್ಲೆ- ಶ್ರೀ ಕಮಲಾಪುರ್‌ಕರ್‌ ರವಿ ರವರ ಸ್ಥಳಕ್ಕೆ 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಬಿ. ಎಲ್ . ರಮೇಶ 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ , 408 

ಆರ್ಥಿಕ ಇಲಾಖೆ ( ಆಡಳಿತ ಮತ್ತು ಮುಂಗಡ) 
ಅರಣ್ಯ , ಪರಿಸರ ಮತ್ತು ಜೀವಿಶಾಸ್ತ್ರ ಸಚಿವಾಲಯ 

ಅಧಿಸೂಚನೆ | 
ಸಂಖ್ಯೆ : ಅಪಜೀ 21 ಎಫ್ಪಿಸಿ 2012, ಬೆಂಗಳೂರು, ದಿನಾಂಕ : 3 -3 - 2012 
ಸರ್ಕಾರವು ಅಧಿಸೂಚನೆ ಸಂಖ್ಯೆ : DPAR 63 SFP 2011 , ದಿನಾಂಕ : 4 - 1 - 2012 ರಲ್ಲಿ ಶ್ರೀ ಎ.ಕೆ. ವರ್ಮಾ, ಭಾ . ಆ . ಸೇ ., ಇವರನ್ನು 
ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ( ಅರಣ್ಯ ಪಡೆ ಮುಖ್ಯಸ್ಥರು), ಬೆಂಗಳೂರು ಇಲ್ಲಿಗೆ ವರ್ಗಾಯಿಸಿ ನೇಮಿಸಲಾಗಿದೆ. 

2) ಈ ಹಿನ್ನೆಲೆಯಲ್ಲಿ ಕರ್ನಾಟಕ ಗೇರು ಅಭಿವೃದ್ಧಿ ನಿಗಮ ನಿಯಮಿತದ ಆರ್ಟಿಕಲ್ಸ್ ಆಫ್ ಅಸೋಸಿಯೇಷನ್‌ನ ಆರ್ಟಿಕಲ್ಸ್ 23 
(1) ರಲ್ಲಿ ಪ್ರದತ್ತವಾದ ಅಧಿಕಾರದನ್ವಯ ಸದರಿಯವರನ್ನು ಕರ್ನಾಟಕ ಗೇರು ಅಭಿವೃದ್ಧಿ ನಿಗಮ ನಿಯಮಿತ, ಮಂಗಳೂರು ಇದರ ನಿರ್ದೇಶಕರ 
ಮಂಡಳಿಗೆ ನಿರ್ದೇಶಕರನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನೇಮಕ ಮಾಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಉಮಾದೇವಿ 
ಪಿ . ಆರ್ . 409 

ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಅರಣ್ಯ , ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ. 
ಅರಣ್ಯ , ಪರಿಸರ ಮತ್ತು ಜೀವಿಶಾಸ್ತ್ರ ಸಚಿವಾಲಯ 

ಅಧಿಸೂಚನೆ | 
ಸಂಖ್ಯೆ : ಅಪಜೀ 22 ಎಫ್ಪಿಸಿ 2012 , ಬೆಂಗಳೂರು, ದಿನಾಂಕ : 3 - 3 - 2012 
ಸರ್ಕಾರವು ಅಧಿಸೂಚನೆ ಸಂಖ್ಯೆ : DPAR 63 SFP 2011, ದಿನಾಂಕ : 4 -1 - 2012 ರಲ್ಲಿ ಶ್ರೀ ಇಂದು ಬಿ. ಶ್ರೀವಾಸ್ತವ, ಭಾ . ಆ. ಸೇ ., 
ಇವರನ್ನು ವ್ಯವಸ್ಥಾಪಕ ನಿರ್ದೇಶಕರನ್ನಾಗಿ ಕರ್ನಾಟಕ ರಾಜ್ಯ ಅರಣ್ಯ ಕೈಗಾರಿಕಾ ನಿಗಮ , ಬೆಂಗಳೂರು ಇಲ್ಲಿಗೆ ಹಾಗೂ ಶ್ರೀ ಎ .ಕೆ. ವರ್ಮಾ, ಭಾ . ಆ. ಸೇ ., 
ಇವರನ್ನು ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ( ಅರಣ್ಯ ಪಡೆ ಮುಖ್ಯಸ್ಥರು), ಬೆಂಗಳೂರು ಇಲ್ಲಿಗೆ ವರ್ಗಾಯಿಸಿ ನೇಮಿಸಿದೆ. 


೨೯೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೨೨, ೨೦೧೨ 


ಭಾಗ - ೨ 


ಸರ್ಕಾರವು ಅಧಿಸೂಚನೆ ಸಂಖ್ಯೆ : ಸಿಆಸುಇ 224 ಸಅಸೇ 2011, ದಿನಾಂಕ : 11 - 1- 2012 ರಲ್ಲಿ ಶ್ರೀ ಎಂ .ಎಸ್. ಗಣಪತಿ, ಸರ್ಕಾರದ 
ಉಪ ಕಾರ್ಯದರ್ಶಿ , ಇವರನ್ನು ಶ್ರೀ ಪ್ರದೀಪ್ ಎಸ್ . ರಾಜನಾಳ, ಜಂಟಿ ಕಾರ್ಯದರ್ಶಿ , ಸಾರ್ವಜನಿಕ ಉದ್ದಿಮೆಗಳ ಇಲಾಖೆ, ಕರ್ನಾಟಕ ಸರ್ಕಾರದ 
ಸಚಿವಾಲಯ , ಬೆಂಗಳೂರು ಇವರ ಜಾಗದಲ್ಲಿ ವರ್ಗಾಯಿಸಿ ನೇಮಿಸಿದೆ. 

ಈ ಹಿನ್ನೆಲೆಯಲ್ಲಿ ಮೇಲ್ಕಂಡ ಅಧಿಕಾರಿಗಳನ್ನು ಕರ್ನಾಟಕ ರಾಜ್ಯ ಅರಣ್ಯ ಅಭಿವೃದ್ಧಿ ನಿಗಮ ನಿಯಮಿತದ ಆರ್ಟಿಕಲ್ಸ್ ಆಫ್ 
ಅಸೋಸಿಯೇಷನ್‌ನ ಆರ್ಟಿಕಲ್‌ 23 (1) ರಲ್ಲಿ ಪ್ರದತ್ತವಾದ ಅಧಿಕಾರದನ್ವಯ ಕರ್ನಾಟಕ ಅರಣ್ಯ ಅಭಿವೃದ್ಧಿ ನಿಗಮ ನಿಯಮಿತ, ಬೆಂಗಳೂರು ಇದರ 
ನಿರ್ದೇಶಕರ ಮಂಡಳಿಗೆ ನಿರ್ದೇಶಕರುಗಳನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನೇಮಕ ಮಾಡಲಾಗಿದೆ . 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಉಮಾದೇವಿ 
ಪಿ . ಆರ್ , 410 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಅರಣ್ಯ , ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ. 


ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಪಸಂಮೀ 43 ಮೀಇಸೇ 2012, ಬೆಂಗಳೂರು, ದಿನಾಂಕ : 3 - 3 - 2012 
ಮೀನುಗಾರಿಕೆ ಇಲಾಖೆಯ ಕೆಳಕಂಡ ಮೀನುಗಾರಿಕೆ ಉಪ ನಿರ್ದೇಶಕರುಗಳನ್ನು ಈ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ಆಡಳಿತಾತ್ಮಕ ಹಿತದೃಷ್ಟಿಯಿಂದ ಅವರುಗಳ ಹೆಸರುಗಳ ಮುಂದೆ ಕಾಣಿಸಿರುವ ಹುದ್ದೆಗಳಿಗೆ ವರ್ಗಾಯಿಸಿ ಆದೇಶಿಸಿದೆ. 
ಹೆಸರು ಮತ್ತು ಪ್ರಸ್ತುತ ಕರ್ತವ್ಯ ನಿರ್ವಹಿಸುತ್ತಿರುವ ಹುದ್ದೆ ಮತ್ತು 
ಕಛೇರಿ 

ವರ್ಗಾಯಿಸಿರುವ ಸ್ಥಳ ಮತ್ತು ಕಛೇರಿ 


ಡಾ . ಸಿ. ಎಸ್ . ನಾಗರಾಜಯ್ಯ , ಮೀನುಗಾರಿಕೆ ಉಪ | ಮೀನುಗಾರಿಕೆ ಉಪ ನಿರ್ದೇಶಕರು ( ಸಾಂಖ್ಯಿಕ) , ಮೀನುಗಾರಿಕೆ 
ನಿರ್ದೇಶಕರು, ( ಎರವಲು ಸೇವೆಯಲ್ಲಿ), ಜಲಾನಯನ | ನಿರ್ದೇಶನಾಲಯ , ಬೆಂಗಳೂರು 
ಅಭಿವೃದ್ಧಿ ಇಲಾಖೆ , ಆಯುಕ್ತರ ಕಛೇರಿ, ಬೆಂಗಳೂರು ಶ್ರೀ ಯು . ರಾಮಚಂದ್ರರವರ ವರ್ಗಾವಣೆಯಿಂದ ತೆರವಾದ ಹುದ್ದೆಗೆ 


2. ಶ್ರೀ ಯು . ರಾಮಚಂದ್ರ, ಮೀನುಗಾರಿಕೆ ಉಪ ನಿರ್ದೇಶಕರು ನಿಯೋಜನೆ ಮೇಲೆ ಮೀನುಗಾರಿಕೆ ಉಪ ನಿರ್ದೇಶಕರು , ಜಲಾನಯನ 
(ಸಾಂಖ್ಯಿಕ), ಮೀನುಗಾರಿಕೆ ನಿರ್ದೇಶನಾಲಯ , ಬೆಂಗಳೂರು ಅಭಿವೃದ್ಧಿ ಇಲಾಖೆ ಆಯುಕ್ತರ ಕಛೇರಿ, ಬೆಂಗಳೂರು. 

ಡಾ. ಸಿ.ಎಸ್. ನಾಗರಾಜಯ್ಯ ಇವರ ವರ್ಗಾವಣೆಯಿಂದ ತೆರವಾದ 
ಹುದ್ದೆಗೆ 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಡಿ. ಎಂ . ರಾಜಣ್ಣ 
ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಶುಸಂಗೋಪನೆ ಮತ್ತು ಮೀನುಗಾರಿಕೆ ಇಲಾಖೆ ( ಮೀ ) . 


ಪಿ . ಆರ್ . 411 


ಆಹಾರ, ನಾಗರೀಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆನಾಸ 41 ಎಫ್ ಪಿಪಿ 2011 , ಬೆಂಗಳೂರು, ದಿನಾಂಕ : 3 - 3 - 2012 


ಕರ್ನಾಟಕ ಆಹಾರ ಮತ್ತು ನಾಗರೀಕ ಸರಬರಾಜು ನಿಗಮ ನಿಯಮಿತ ಇದರ ಮೆಮೊರಾಂಡಂ ಮತ್ತು ಆರ್ಟಿಕಲ್ ಆಫ್ 
ಅಸೋಸಿಯೇಷನ್ ಅನುಚ್ಛೇದ 75 (1) ರಲ್ಲಿ ಪ್ರದತ್ತವಾದ ಅಧಿಕಾರದನ್ವಯ ಎಂ . ಎಸ್ . ಗಣಪತಿ, ಸರ್ಕಾರದ ಜಂಟಿ ಕಾರ್ಯದರ್ಶಿ , ಸಾರ್ವಜನಿಕ 
ಉದ್ದಿಮೆಗಳ ಇಲಾಖೆ, ಇವರನ್ನು ಶ್ರೀ ಪ್ರದೀಪ್ ಎಸ್. ರಾಜನಾಳ್ ಇವರ ಸ್ಥಾನದಲ್ಲಿ ಕರ್ನಾಟಕ ಆಹಾರ ಮತ್ತು ನಾಗರೀಕ ಸರಬರಾಜು ನಿಗಮ 
ನಿಯಮಿತದ ನಿರ್ದೇಶಕರುಗಳ ಮಂಡಳಿಯಲ್ಲಿ ನಿರ್ದೇಶಕರನ್ನಾಗಿ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನೇಮಕ 
ಮಾಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಎಂ . ವಾಸುದೇವಮೂರ್ತಿ, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಪಿ . ಆರ್ , 412 

ಆಹಾರ, ನಾಗರೀಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಇಲಾಖೆ. 


